Eಳಿ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ , ಜೂನ್ ೪, ೨೦೧೫ (ಜೇಷ್ಠ ೧೪ , ಶಕ ವರ್ಷ ೧೯೩೭) 
Bangalore , Thursday , June 4 , 2015 (Jyeishta 14 , Shaka Varsha 1937 ) 


ಸಂಚಿಕೆ ೨೩ 
Issue 23 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಕಂದಾಯ ಸಚಿವಾಲಯ 
ವಿಷಯ : ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆ ಹೊಂದಿರುವ ಗ್ರಾಮಲೆಕ್ಕಿಗ/ ಗ್ರಾಮಲೆಕ್ಕಾಧಿಕಾರಿಗಳಿಗೆ ಸರ್ವೆ ತರಬೇತಿಯನ್ನು 

ಯಶಸ್ವಿಯಾಗಿ ಪೂರ್ಣ ಗೊಳಿಸಿದ ನಂತರ ಮೂಲ ಸರ್ವೆ ಕಾರ್ಯದ ಜವಾಬ್ದಾರಿಯನ್ನು ವಹಿಸುವ ಕುರಿತು. 
ಓದಲಾಗಿದೆ:- ಆಯುಕ್ತರು , ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಮತ್ತು ಪದನಿಮಿತ್ತ ನಿರ್ದೇಶಕರು 

(ಭೂಮಿ & ಯುಪಿಓಆರ್) ಇವರ ಪತ್ರದ ಸಂಖ್ಯೆ: ಬಿಎಂಸಿ ಎಡಿಎಂ 81/2014 -15 , ದಿನಾಂಕ:22 .01.2015 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಮತ್ತು ಪದನಿಮಿತ್ತ ನಿರ್ದೇಶಕರು (ಭೂಮಿ 
& ಯುಪಿಓಆರ್) ರವರ ಪತ್ರದಲ್ಲಿ, ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ಕಲಂ (18) ರಡಿ ಭೂಮಾಪನ , ಕಂದಾಯ ನಿರ್ಣಯ ಮತ್ತು 
ಭೂವ್ಯವಸ್ಥೆಗೆ ಸಂಬಂಧಿಸಿದ ಕಾರ್ಯಕ್ಕಾಗಿ ಭೂಮಾಪನ ಅಧಿಕಾರಿಗಳ ನೇಮಕಾತಿಗೆ ಅವಕಾಶವಿದೆ. ರಾಜ್ಯದ ಅಂದಾಜು 1.64 ಕೋಟಿ ಪಹಣಿಗಳಲ್ಲಿ 

ಮಾಲೀಕತ್ವದ ಮತ್ತು 51 ಲಕ್ಷ ಪೈಕಿ ಪಹಣಿಗಳಿದ್ದು, 3 ಲಕ್ಷ ತತ್ಕಾಲ್ ಪೋಡಿ ಪ್ರಕರಣಗಳು ಬಾಕಿ ಇದ್ದು, ಅಧಿಕ ಮ್ಯುಟೇಷನ್ 
ಮೋಡಿಗಳು ಅಳತೆಗಾಗಿ/ ನಕ್ಷೆ ತಯಾರಿಕೆಗಾಗಿ ಬಾಕಿ ಉಳಿದಿದ್ದ ಕಾರಣ, ಈ ಕಾರ್ಯವನ್ನು ತ್ವರಿತವಾಗಿ ಕೈಗೊಳ್ಳುವ ಅವಶ್ಯಕತೆಯನ್ನು ಮನಗಂಡ 
ಸರ್ಕಾರವು ಸದರಿ ಕಾರ್ಯವನ್ನು ಕೈಗೊಳ್ಳಲು ಖಾಸಗಿ ಪರವಾನಗಿ ಭೂಮಾಪಕರನ್ನು ನೇಮಕಾತಿ ಮಾಡಲು ಕರ್ನಾಟಕ ಭೂಕಂದಾಯ ಅಧಿನಿಯಮವನ್ನು 
ತಿದ್ದುಪಡಿ ಮಾಡಿ ಕಲಂ(18- 0) ಯನ್ನು ಸೇರ್ಪಡೆ ಮಾಡಲಾಯಿತು. ರಾಜ್ಯದಲ್ಲಿ ಖಾಸಗಿ ಪರವಾನಗಿ ಭೂಮಾಪಕರುಗಳು 11- ಇ ನಕ್ಷೆ ಮತ್ತು ಮೋಡಿ 
ಕಾರ್ಯವನ್ನು ಪ್ರಸ್ತುತ ನಿರ್ವಹಿಸುತ್ತಿದ್ದು, ಸದರಿ ಕಾರ್ಯವು ಬಹಳ ವಿಳಂಬವಾಗಿರುವುದು ಕಂಡುಬಂದಿದ್ದು, ಸಾರ್ವಜನಿಕರ ಸೇವೆಗೆ 
ತೊಂದರೆಯಾಗಿದೆಯೆಂದು, ಈ ಕೆಲಸವನ್ನು ಖಾಸಗಿ ಪರವಾಗಿ ಭೂಮಾಪಕರು/ ಸರ್ಕಾರಿ ಭೂಮಾಪಕರು ಮಾಡುತ್ತಿದ್ದರೂ ಸಹಾ ರೈತಾಪಿ ಜನರಿಗೆ 
ಸಕಾಲದಲ್ಲಿ ಸೇವೆಯನ್ನು ಒದಗಿಸಲು ತೊಂದರೆಯಾಗುತ್ತಿರುವ ನಿಟ್ಟಿನಲ್ಲಿ ರೈತರಿಗೆ ತ್ವರಿತ ಸೇವೆ ಒದಗಿಸಲು ಗ್ರಾಮ ಲೆಕ್ಕಾಧಿಕಾರಿಗಳೂ ಸರ್ವೆ ಕೆಲಸ 
ಮಾಡಲು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಗ್ರಾಮಲೆಕ್ಕಾಧಿಕಾರಿಗಳನ್ನು ಈ ಕೆಳಕಂಡಂತೆ ಗುರುತಿಸಬೇಕಾಗುವುದೆಂದು ತಿಳಿಸಿರುತ್ತಾರೆ . 

1. ವಯೋಮಿತಿ 50 ವರ್ಷ ದಾಟಿರಬಾರದು 
2. ಗ್ರಾಮಲೆಕ್ಕಿಗರನ್ನು ಕಡ್ಡಾಯವಾಗಿ ಪಿ. ಯು.ಸಿ. ಅಥವಾ ಸಮಾನಾಂತರ ವಿದ್ಯಾರ್ಹತೆಯ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಆಯ್ಕೆ 

ಮಾಡತಕ್ಕದ್ದು 
3. ಜಿಲ್ಲಾಧಿಕಾರಿಗಳು ಮೇಲಿನ ನಿಗದಿಪಡಿಸಿರುವ ಮಾನದಂಡದ ಅನುಗುಣವಾಗಿ ಜಿಲ್ಲೆಯಲ್ಲಿ ಅರ್ಹರಿರುವ ಗ್ರಾಮಲೆಕ್ಕಿಗರ ಪಟ್ಟಿಯನ್ನು 

ತಯಾರಿಸಬೇಕು. 
4. ಜಿಲ್ಲೆಯಲ್ಲಿನ ಎಲ್ಲಾ ತಾಲ್ಲೂಕುಗಳಿಗೆ ಪ್ರತಿ ತಾಲ್ಲೂಕಿಗೆ 10 ಗ್ರಾಮಲೆಕ್ಕಿಗರಂತೆ ಪರಿಗಣಿಸಿ ಜಿಲ್ಲೆಯಲ್ಲಿನ ಒಟ್ಟು ಗ್ರಾಮಲೆಕ್ಕಿಗರನ್ನು ಆಯ್ಕೆ 

ಮಾಡತಕ್ಕದ್ದು. 
5. ಒಂದು ವೇಳೆ ಗ್ರಾಮಲೆಕ್ಕಿಗರ ಪಿ. ಯು .ಸಿ. ಶೇಕಡ ಅಂಕವು ಸಮಾನವಾಗಿದ್ದಲ್ಲಿ , ಕಡಿಮೆ ವಯಸ್ಸುಳ್ಳ ಗ್ರಾಮಲೆಕ್ಕಿಗರಿಗೆ ಆದ್ಯತೆ ನೀಡುವುದು. 
6. ಜಿಲ್ಲಾಧಿಕಾರಿಗಳು ಈ ಕೆಳಗಿನ ನಮೂನೆಯಲ್ಲಿ ಅರ್ಹತಾ ಪಟ್ಟಿಯನ್ನು ತಾಲ್ಲೂಕುವಾರು ತಯಾರಿಸುವುದು . 


(೫೮೧) 


೫೮೨ 


ಭಾಗ ೧ 


ಕ್ರ. ಸಂ . 


ಗ್ರಾಮಲೆಕ್ಕಿಗರ 

ಹೆಸರು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 
ಗ್ರಾಮಲೆಕ್ಕಿಗರ ತಾಲ್ಲೂಕು ಪಿ. ಯು . ಸಿ. ಅಥವಾ ಸಮಾನಾಂತರ ವಿದ್ಯಾರ್ಹತೆಯಲ್ಲಿ 

ಒಟ್ಟು ಅಂಕ ಗಳಿಸಿದ ಅಂಕ | ಶೇಕಡ 

5 | 6 


7. ಮೇಲ್ಕಂಡ ಅರ್ಹತಾ ಪಟ್ಟಿಯಲ್ಲಿ ಗರಿಷ್ಠ ಅಂಕ ಗಳಿಸಿರುವ ಮೊದಲ 10 ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಪ್ರತಿ ತಾಲ್ಲೂಕಿಗೆ 10 ರಂತೆ ಆಯ್ಕೆ 
ಮಾಡಿ ಕೆಳಗೆ ನಮೂದಿಸಿದ ತರಬೇತಿ ಕೇಂದ್ರಗಳಿಗೆ 3 ತಿಂಗಳ ತರಬೇತಿಗೆ ನಿಯೋಜಿಸುವುದು. 
ಕ್ರ. ಸಂ . ತರಬೇತಿ ಕೇಂದ್ರ 

ತರಬೇತಿಗೆ ನಿಯೋಜಿಸಬೇಕಾದ ಜಿಲ್ಲೆಗಳು 
ಮೈಸೂರು 

ಮೈಸೂರು ವಿಭಾಗದ ಎಲ್ಲಾ ಜಿಲ್ಲೆಗಳು 
ಕಲ್ಬುರ್ಗಿ 

ಕಲ್ಬುರ್ಗಿ ವಿಭಾಗದ ಎಲ್ಲಾ ಜಿಲ್ಲೆಗಳು 
ತುಮಕೂರು 

ಬೆಂಗಳೂರು ವಿಭಾಗದ ಎಲ್ಲಾ ಜಿಲ್ಲೆಗಳು 
| ಬೆಳಗಾವಿ 

ಬೆಳಗಾವಿ ವಿಭಾಗದ ಎಲ್ಲಾ ಜಿಲ್ಲೆಗಳು 
ತರಬೇತಿ ನಂತರ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಗ್ರಾಮ ಲೆಕ್ಕಿಗರು ಪ್ರಸ್ತುತ ಪರವಾನಗಿ ಭೂಮಾಪಕರು ನಿರ್ವಹಿಸುತ್ತಿರುವ ಸರ್ವೆ 
ಕೆಲಸವನ್ನು ಮಾಡಬೇಕು ಹಾಗೂ ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ರವರು ಲಿಖಿತವಾಗಿ ನೀಡುವ 
ಯಾವುದೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. ಸರ್ವೆ ಸಂಬಂಧ ಉಲ್ಲೇಖಿತ ಸುತ್ತೋಲೆಗಳಲ್ಲಿ ಪರವಾನಗಿ ಭೂಮಾಪಕರಿಗೆ ಅನ್ವಯವಾಗುವ 
ಸೂಚನೆ ಮತ್ತು ಮಾರ್ಗಸೂಚಿಗಳನ್ನು ಯಥಾವತ್ತಾಗಿ ಗ್ರಾಮಲೆಕ್ಕಿಗರಿಗೂ ಅನ್ವಯವಾಗುತ್ತವೆ. 

ಈ ಮೇಲಿನಂತೆ ಖಾಸಗಿ ಜಮೀನಿಗೆ ಸಂಬಂಧಿಸಿದಂತೆ, ಪರವಾನಗಿ ಭೂಮಾಪಕರು ನಿರ್ವಹಿಸುತ್ತಿರುವ 11 - ಇ ನಕ್ಷೆ ಮತ್ತು ಮೋಡಿ 
ಕೆಲಸವನ್ನು ಗ್ರಾಮಲೆಕ್ಕಿಗರು ನಿರ್ವಹಿಸಲು ಅನುಮತಿ ನೀಡುವಂತೆ ಕೋರಿದ್ದಾರೆ. 

- ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಮತ್ತು ಪದನಿಮಿತ್ತ ನಿರ್ದೇಶಕರು (ಭೂಮಿ & 
ಯುಪಿಓಆರ್ ) ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ :ಕಂಇ 46 ಭೂದಾಸ 2015 , ಬೆಂಗಳೂರು, ದಿನಾಂಕ: 25 .02 .2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಸರ್ವೆ ತರಬೇತಿಯನ್ನು ಹೊಂದಿದ ಗ್ರಾಮಲೆಕ್ಕಿಗ/ ಗ್ರಾಮಲೆಕ್ಕಾಧಿಕಾರಿಗಳಿಗೆ ಅವರು 
ನಿರ್ವಹಿಸುತ್ತಿರುವ ಕೆಲಸ ಕಾರ್ಯಗಳೊಂದಿಗೆ ಖಾಸಗಿ ಜಮೀನಿಗೆ ಸಂಬಂಧಿಸಿದಂತೆ, ಪರವಾನಗಿ ಭೂಮಾಪಕರು ನಿರ್ವಹಿಸುತ್ತಿರುವ 11 - ಇ ನಕ್ಷೆ ಮತ್ತು 
ಮೋಡಿ ಕೆಲಸವನ್ನು ಮತ್ತು ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ರವರು ಲಿಖಿತವಾಗಿ ನೀಡುವ ಇತರೆ 
ಯಾವುದೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಪಿ .ರಾಜ್ 
PR , 202 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC100 

ಕಂದಾಯ ಇಲಾಖೆ (ಭೂಮಾಪನ) 

ಕೃಷಿ ಸಚಿವಾಲಯ 
ವಿಷಯ : ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯನ್ನು ಪುನರ್ ಸಂಘಟಿಸಿದ ನಂತರ ಮುಂದುವರೆದ ಕ್ರಮ – ಉಪ ಕೃಷಿ 

ನಿರ್ದೇಶಕರು-1 ಮತ್ತು 2ರ ಕೇಂದ್ರ ಸ್ಥಾನ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿಗದಿಪಡಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಕೃಣ 166 ಕೃಪಸೇ 2014 , ದಿನಾಂಕ: 08- 07 - 2014 . 

2) ಕೃಷಿ ಆಯುಕ್ತರ ಪತ್ರ ಸಂಖ್ಯೆ: ಸಿಬ್ಬಂದಿ -2/ಲಿಪಿಕ/ ವಿವ-34/ 2011 - 12 . ದಿನಾಂಕ:01-10 - 2014, 
ಪ್ರಸ್ತಾವನೆ: 
ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 08 - 07 - 2014ರ ಸರ್ಕಾರದ ಆದೇಶದಲ್ಲಿ 29 ಜಿಲ್ಲೆಗಳಲ್ಲಿ ಉಪ ಕೃಷಿ ನಿರ್ದೇಶಕರು - 1 ಮತ್ತು 22 

ರ್ದೇಶಕರು -2 ಕಛೇರಿಗಳನ್ನು ಸ್ಥಾಪಿಸಲು ಆದೇಶಿಸಿದೆ. ಈ ಹುದ್ದೆಗಳಿಗೆ ಅಧಿಕಾರಿ/ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಇವರು 
ಕಾರ್ಯಾರಂಭ ಮಾಡಲು ಇವರುಗಳ ಕೇಂದ್ರಸ್ಥಾನ ಮತ್ತು ಈ ಕಛೇರಿಗಳ ಕಾರ್ಯವ್ಯಾಪ್ತಿಯನ್ನು ನಿಗದಿಪಡಿಸಬೇಕಾಗಿರುತ್ತದೆ . ಸರ್ಕಾರದ ದಿನಾಂಕ:08 
07 - 2014ರ ಆದೇಶದ ಅನುಬಂಧ - ಖಖಖ( ಅ) ನಲ್ಲಿ , 22 ಉಪ ಕೃಷಿ ನಿರ್ದೇಶಕರು -2 ಕಛೇರಿಗಳ ಪೈಕಿ 17 ಜಿಲ್ಲೆಗಳಲ್ಲಿ ಇವರ ಕೇಂದ್ರಸ್ಥಾನವನ್ನು 
ಕಂದಾಯ ಉಪವಿಭಾಗಗಳ ಸ್ಥಳಗಳಲ್ಲಿ ನಿಗದಿಪಡಿಸಿದೆ. ಉಳಿದ 05 ಜಿಲ್ಲೆಗಳಲ್ಲಿ ಕಂದಾಯ ಉಪವಿಭಾಗವಲ್ಲದ ತಾಲ್ಲೂಕುಗಳಲ್ಲಿ ನಿಗದಿಪಡಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


೫೮೩ 


ಆದುದರಿಂದ ಕಂದಾಯ ಉಪವಿಭಾಗಗಳಿರುವ ಬಿಜಾಪುರ ಜಿಲ್ಲೆಯಲ್ಲಿ ಮುದ್ದೇಬಿಹಾಳಕ್ಕೆ ಬದಲಾಗಿ ಇಂಡಿ, ದಾವಣಗೆರೆ ಜಿಲ್ಲೆಯಲ್ಲಿ ಚನ್ನಗಿರಿ ತಾಲ್ಲೂಕಿಗೆ 
ಬದಲಾಗಿ ಹರಪನಹಳ್ಳಿ , ಮಂಗಳೂರು ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲ್ಲೂಕಿಗೆ ಬದಲಾಗಿ ಪುತ್ತೂರು, ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದ ತಾಲ್ಲೂಕಿಗೆ ಬದಲಾಗಿ 
ಹುಬ್ಬಳ್ಳಿ, ಹಾವೇರಿ ಜಿಲ್ಲೆಯಲ್ಲಿ ರಾಣಿಬೆನ್ನೂರು ತಾಲ್ಲೂಕಿಗೆ ಬದಲಾಗಿ ಸವಣೂರಿನಲ್ಲಿ ಉಪ ಕೃಷಿ ನಿರ್ದೇಶಕರು - 2ರ ಕೇಂದ್ರ ಸ್ಥಾನವನ್ನು ನಿಗದಿಪಡಿಸಲು 
ಹಾಗೂ ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಹಾಗೂ ಇತರೇ ದೈನಂದಿನ ಕೆಲಸಗಳ ಹಿತದೃಷ್ಟಿಯಿಂದ ಅನುಬಂಧದಲ್ಲಿರುವಂತೆ 
ಉಪ ಕೃಷಿ ನಿರ್ದೇಶಕರು - 1 ಮತ್ತು 2 ಕಛೇರಿಗಳ ಕೇಂದ್ರಸ್ಥಾನ ಹಾಗೂ ಅವುಗಳ ಕಾರ್ಯವ್ಯಾಪ್ತಿಗೆ ಬರುವ ತಾಲ್ಲೂಕುಗಳನ್ನು ನಿಗದಿಪಡಿಸಿ ಸರ್ಕಾರದ 
ಆದೇಶವನ್ನು ಹೊರಡಿಸುವಂತೆ ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ: 01- 10 - 2014ರ ಪತ್ರದಲ್ಲಿ ಕೃಷಿ ಆಯುಕ್ತರು ಪ್ರಸ್ತಾವಿಸಿರುತ್ತಾರೆ. 

- 2 ) ಕೃಷಿ ಆಯುಕ್ತರ ಪ್ರಸ್ತಾವನೆಯನ್ನು ಪರಿಶೀಲಿಸಿ , 04 ಉಪ ಕೃಷಿ ನಿರ್ದೇಶಕರು - 2ರ ಕೇಂದ್ರ ಸ್ಥಾನವನ್ನು ಕಂದಾಯ ಉಪವಿಭಾಗದಲ್ಲಿ 
ನಿಗದಿಪಡಿಸಲು ಹಾಗೂ ಉಪ ಕೃಷಿ ನಿರ್ದೇಶಕರು -1 ಮತ್ತು ಉಪ ಕೃಷಿ ನಿರ್ದೇಶಕರು -2ರವರ ಕಾರ್ಯವ್ಯಾಪ್ತಿಗೆ ಒಳಪಡುವ ತಾಲ್ಲೂಕುಗಳನ್ನು 
ನಿಗದಿಪಡಿಸಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಕೃಣ 178 ಕೃಪಸೇ 2014 , ಬೆಂಗಳೂರು, ದಿನಾಂಕ:03 - 12 - 2014 
3) ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳಿಂದಾಗಿ ಸರ್ಕಾರದ ಆದೇಶ ಸಂಖ್ಯೆ; ಕೃಇ 166 ಕೃಪಸೇ 2014, ದಿನಾಂಕ;08 - 07 - 2014ರ 
ಆದೇಶದ ಅನುಬಂಧ - III( ಅ) ನಲ್ಲಿ, 22 ಉಪ ಕೃಷಿ ನಿರ್ದೇಶಕರು -2ರವರ ಕಛೇರಿಗಳ ಪೈಕಿ ಈ ಕೆಳಕಂಡ 4 ಜಿಲ್ಲೆಗಳಲ್ಲಿರುವ ಕೇಂದ್ರಸ್ಥಾನವನ್ನು ಅವುಗಳ 
ಹೆಸರಿನ ಮುಂದೆ ನಮೂದಿಸಿರುವ ಸ್ಥಳಗಳಿಗೆ ಮರುನಿಗದಿಪಡಿಸಿದೆ. 

1) ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳಕ್ಕೆ ಬದಲಾಗಿ, ಇಂಡಿ. 
2 ) ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಬದಲಾಗಿ, ಹರಪನಹಳ್ಳಿ, 
3) ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಬದಲಾಗಿ , ಪುತ್ತೂರು. 

4) ಧಾರವಾಡ ಜಿಲ್ಲೆಯ ನವಲಗುಂದ ಬದಲಾಗಿ, ಹುಬ್ಬಳ್ಳಿ, 
4) ಹಾಗೂ , ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಹಾಗೂ ಇತರೆ ದೈನಂದಿನ ಕೆಲಸ ಕಾರ್ಯಗಳ ಹಾಗೂ 
ಸಾರ್ವಜನಿಕರ ಹಿತದೃಷ್ಟಿಯಿಂದ ಉಪ ಕೃಷಿ ನಿರ್ದೇಶಕರು -1 ಹಾಗೂ ಉಪ ಕೃಷಿ ನಿರ್ದೇಶಕರು -2ರವರ ಕೇಂದ್ರಸ್ಥಾನ ಹಾಗೂ ಕಾರ್ಯವ್ಯಾಪಿಗೆ 
ಒಳಪಡುವ ತಾಲ್ಲೂಕುಗಳನ್ನು ಕ್ರಮವಾಗಿ ಅನುಬಂಧ-1 ಹಾಗೂ 2ರಲ್ಲಿ ನಿಗದಿಪಡಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್.ಆರ್. ಬಸವರಾಜಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕೃಷಿ ಇಲಾಖೆ , (ಸೇವೆಗಳು ಮತ್ತು ಸಮನ್ವಯ ) 

ಅನುಬಂಧ- 1 
ಸರ್ಕಾರದ ಆದೇಶ ಸಂಖ್ಯೆ :ಕೃಣ 178 ಕೃಪಸೇ 2014 , ಬೆಂಗಳೂರು, ದಿನಾಂಕ:03- 12 -2014ಕ್ಕೆ 

- ಉಪ ಕೃಷಿ ನಿರ್ದೆಶಕರು -1 ಕಛೇರಿಗಳ ಕೇಂದಸ್ಥಾನ ಮತ್ತು ಕಛೇರಿ ವ್ಯಾಪ್ತಿಯ ವಿವರಗಳು. 
ಕ . ಸಂ ಜಿಲ್ಲೆಯ ಹೆಸರು 

ಕೇಂದ್ರಸ್ಥಾನ ಕಾರ್ಯವ್ಯಾಪ್ತಿಗೆ ಬರುವ ತಾಲ್ಲೂಕುಗಳು 
ಬೆಂಗಳೂರು ನಗರ | 

ಬೆಂಗಳೂರು | ಆನೇಕಲ್ / ಬೆಂಗಳೂರು( ದ), ಬೆಂಗಳೂರು ಉತ್ತರ/ ಬೆಂಗಳೂರು( ಪೂ ) 
ಗಾಮಾಂತರ 

ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ , ಹೊಸಕೋಟೆ, 
ರಾಮನಗರ 

ರಾಮನಗರ ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಾಗಡಿ 
ಕೋಲಾರ 

ಕೋಲಾರ ಕೋಲಾರ, ಮಾಲೂರು, ಬಂಗಾರಪೇಟೆ 
ಚಿಕ್ಕಬಳ್ಳಾಪುರ 

ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ , ಗೌರಿಬಿದನೂರು, ಗುಡಿಬಂಡೆ 
ತುಮಕೂರು 

ತುಮಕೂರು ತುಮಕೂರು, ಕುಣಿಗಲ್ , ತುರುವೇಕೆರೆ, ತಿಪಟೂರು, ಚಿಕ್ಕನಾಯಕನಹಳ್ಳಿ, ಗುಬ್ಬಿ 
ಚಿತ್ರದುರ್ಗ 

ಚಿತ್ರದುರ್ಗ ಚಿತ್ರದುರ್ಗ , ಹೊಳಲ್ಕೆರೆ , ಹೊಸದುರ್ಗ 
ಶಿವಮೊಗ್ಗ 

ಶಿವಮೊಗ್ಗ ಶಿವಮೊಗ್ಗ, ಭದ್ರಾವತಿ, ತೀರ್ಥಹಳ್ಳಿ , 
ದಾವಣಗೆರೆ 

ದಾವಣಗೆರೆ ದಾವಣಗೆರೆ, ಚನ್ನಗಿರಿ , ಹರಿಹರ, ಹೊನ್ನಾಳಿ 
ಮಂಡ್ಯ 

ಮಂಡ್ಯ ಮಂಡ್ಯ, ಮದ್ದೂರು, ಮಳವಳ್ಳಿ 
ಮೈಸೂರು 

ಮೈಸೂರು ಮೈಸೂರು, ನಂಜನಗೂಡು, ಟಿ. ನರಸೀಪುರ 
ಚಾಮರಾಜ ನಗರ ಚಾಮರಾಜ ನಗರ ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು, ಗುಂಡ್ಲುಪೇಟೆ 
ಕೊಡಗು 

ಮಡಿಕೇರಿ ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ 
ದಕ್ಷಿಣ ಕನ್ನಡ 

ಮಂಗಳೂರು ಮಂಗಳೂರು, ಬಂಟ್ವಾಳ 
ಉಡುಪಿ 

ಉಡುಪಿ ಉಡುಪಿ , ಕಾರ್ಕಳ, ಕುಂದಾಪುರ 
ಹಾಸನ 

ಹಾಸನ ಹಾಸನ , ಚನ್ನರಾಯಪಟ್ಟಣ, ಅರಸೀಕೆರೆ, ಹೊಳೆನರಸೀಪುರ 
16 | | ಚಿಕ್ಕಮಗಳೂರು ಚಿಕ್ಕಮಗಳೂರು | ಚಿಕ್ಕಮಗಳೂರು, ಮೂಡಿಗೆರೆ, ಶೃಂಗೇರಿ, ಕೊಪ್ಪ 


7 


೫೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


ಭಾಗ ೧ 


17 


23 


25 


26 


27 


28 


29 


ಕ . ಪಂ 


| 


ಹಾವೇರಿ 

ಹಾವೇರಿ ಹಾವೇರಿ, ಹಾನಗಲ್ , ಸವಣೂರು ಶಿಗ್ಗಾವಿ. 
ಗದಗ. 

ಗದಗ. ಗದಗ , ಶಿರಹಟ್ಟಿ, ಮುಂಡರಗಿ 
ಧಾರವಾಡ 

ಧಾರವಾಡ ಧಾರವಾಡ, ಕಲಘಟಗಿ . 
ಉತ್ತರ ಕನ್ನಡ 

ಕಾರವಾರ ಕಾರವಾರ, ಹಳಿಯಾಳ, ಜೋಯಿಡಾ, ಅಂಕೋಲಾ, ಯಲ್ಲಾಪುರ , 
ಬೆಳಗಾವಿ 

ಬೆಳಗಾವಿ ಬೆಳಗಾವಿ, ಖಾನಾಪುರ, ಬೈಲಹೊಂಗಲ, ಸವದತ್ತಿ, ರಾಮದುರ್ಗ 
ಬಾಗಲಕೋಟೆ 

ಬಾಗಲಕೋಟೆ ಬಾಗಲಕೋಟೆ, ಬಾದಾಮಿ , ಹುನಗುಂದ 
ಬಿಜಾಪು ರ 

ಬಿಜಾಪುರ ಬಿಜಾಪುರ , ಬಸವನ ಬಾಗೇವಾಡಿ, ಮುದ್ದೇಬಿಹಾಳ 
ಬಳ್ಳಾರಿ | 

ಬಳ್ಳಾರಿ ಬಳ್ಳಾರಿ, ಸಿರಗುಪ್ಪ, ಸಂಡೂರು 
ರಾಯಚೂರು 

ರಾಯಚೂರು ರಾಯಚೂರು, ಮಾನ್ವಿ, ದೇವದುರ್ಗ 
ಕೊಪ್ಪಳ 

ಕೊಪ್ಪಳ ಕೊಪ್ಪಳ , ಯಲ್ಲುರ್ಗಾ , ಕುಷ್ಟಗಿ, ಗಂಗಾವತಿ 
ಯಾದಗಿರಿ 

ಯಾದಗಿರಿ ಯಾದಗಿರಿ , ಶಹಾಪುರ, ಸುರಪುರ 
ಗುಲ್ಬರ್ಗಾ 

ಗುಲ್ಬರ್ಗಾ ಗುಲ್ಬರ್ಗಾ, ಜೇವರ್ಗಿ , ಅಫಜಲಪುರ , ಅಳಂದ 
ಬೀದರ್‌ 

ಬೀದರ್‌ ಬೀದರ್ , ಔರಾದ್ 

ಅನುಬಂಧ- 2 
ಸರ್ಕಾರದ ಆದೇಶ ಸಂಖ್ಯೆ : ಕೃಣ 178 ಕೃಪಸೇ 2014 , ಬೆಂಗಳೂರು, ದಿನಾಂಕ:03 - 12 - 2014 

ಉಪ ಕೃಷಿ ನಿರ್ದೆಶಕರು -2 ಕಛೇರಿಗಳ ಕೇಂದ್ರಸ್ಥಾನ ಮತ್ತು ಕಛೇರಿ ವ್ಯಾಪ್ತಿಯ ವಿವರಗಳು. 
ಜಿಲ್ಲೆಯ ಹೆಸರು ಕೇಂದಸ್ಥಾನ 

ಕಾರ್ಯ ವ್ಯಾಪ್ತಿಗೆ ಬರುವ ತಾಲ್ಲೂಕುಗಳು 
ತುಮಕೂರು 

ಮಧುಗಿರಿ | ಮಧುಗಿರಿ , ಪಾವಗಡ, ಶಿರಾ, ಕೊರಟಗೆರೆ 
ಕೋಲಾರ 

ಶೀನಿವಾಸಪುರ ಶ್ರೀನಿವಾಸಪುರ , ಮುಳಬಾಗಿಲು 
ಚಿಕ್ಕಬಳ್ಳಾಪುರ 

ಚಿಂತಾಮಣಿ ಚಿಂತಾಮಣಿ, ಶಿಡ್ಲಘಟ್ಟ, ಬಾಗೇಪಲ್ಲಿ 
ದಾವಣಗೆರೆ 

ಹರಪನಹಳ್ಳಿ ಹರಪನಹಳ್ಳಿ , ಜಗಳೂರು 
ಚಿತ್ರದುರ್ಗ 

ಚಳ್ಳಕೆರೆ ಚಳ್ಳಕೆರೆ, ಮೊಳಕಾಲ್ಲೂರು, ಹಿರಿಯೂರು 
ಶಿವಮೊಗ್ಗ 

ಸಾಗರ 

ಸಾಗರ , ಶಿಕಾರಿಪುರ , ಹೊಸನಗರ , ಸೊರಬ 
ದಕ್ಷಿಣ ಕನ್ನಡ 

ಪುತ್ತೂರು ಬೆಳ್ತಂಗಡಿ , ಸುಳ್ಯ , ಪುತ್ತೂರು 
ಚಿಕ್ಕಮಗಳೂರು 

ತರೀಕೆರೆ 

ತರೀಕೆರೆ, ಕಡೂರು, ಎನ್. ಆರ್. ಪುರ 
ಹಾಸನ 

ಸಕಲೇಶಪುರ ಸಕಲೇಶಪುರ , ಆಲೂರು, ಅರಕಲಗೂಡು,ಬೇಲೂರು. 
ಮೈಸೂರು 

ಹುಣಸೂರು ಹುಣಸೂರು, ಕೆ.ಆರ್. ನಗರ, ಪಿರಿಯಾಪಟ್ಟಣ, ಹೆಚ್. ಡಿ.ಕೋಟೆ 
ಮಂಡ್ಯ 

ಪಾಂಡವಪುರ ಪಾಂಡವಪುರ , ಕೆ.ಆರ್.ಪೇಟೆ, ನಾಗಮಂಗಲ , ಶ್ರೀರಂಗಪಟ್ಟಣ 
ಬಿಜಾಪುರ 

ಇಂಡಿ 

ಇಂಡಿ, ಸಿಂಧಗಿ 
ಬಾಗಲಕೋಟೆ 

ಜಮಖಂಡಿ ಜಮಖಂಡಿ, ಮುಧೋಳ, ಬೀಳಗಿ 
ಬೆಳಗಾವಿ 

ಚಿಕ್ಕೋಡಿ ಚಿಕ್ಕೋಡಿ, ಹುಕ್ಕೇರಿ, ರಾಯಭಾಗ್ , ಅಥಣಿ, ಗೋಕಾಕ್ . 
ಧಾರವಾಡ 

ಹುಬ್ಬಳ್ಳಿ , ನವಲಗುಂದ, ಕುಂದಗೋಳ 
ಗದಗ. 

ರೋಣ ರೋಣ, ನರಗುಂದ 
ಉತ್ತರ ಕನ್ನಡ 

ಸಿರ್ಸಿ 

ಸಿರ್ಸಿ , ಕುಮಟಾ, ಹೊನ್ನಾವರ , ಭಟ್ಕಳ, ಸಿದ್ದಾಪುರ , ಮುಂಡಗೋಡ 
ಹಾವೇರಿ 

ರಾಣಿಬೆನ್ನೂರು, ರಾಣಿಬೆನ್ನೂರು, ಹಿರೇಕೆರೂರು, ಬ್ಯಾಡಗಿ, 
ಬೀದರ್‌ 

ಬಸವಕಲ್ಯಾಣ ಬಸವಕಲ್ಯಾಣ, ಭಾಲ್ಕಿ , ಹುಮ್ರಾಬಾದ್ 
ಗುಲ್ಬರ್ಗಾ 

- ಸೇಡಂ ಸೇಡಂ, ಚಿಂಚೋಳಿ, ಚಿತ್ತಾಪುರ 
ರಾಯಚೂರು | ಲಿಂಗಸಗೂರು ಲಿಂಗಸಗೂರು, ಸಿಂಧನೂರು 
ಬಳ್ಳಾರಿ 

ಹೊಸಪೇಟೆ ಹೊಸಪೇಟೆ, ಕೂಡ್ಲಿಗಿ, ಹಡಗಲಿ , ಹಗರಿಬೊಮ್ಮನಹಳ್ಳಿ 


8) 
9) 


| 
| 


10 ) . 


| 


11 ) 
12 ) 
13 ) 
14 ) 
15) 
16) 
17) 
18) 
19 ) 


ಹುಬ್ಬಳ್ಳಿ 


20) . 
21) 


1 


22 ) | 


PR, 204 


ಎಸ್.ಆರ್.ಬಸವರಾಜಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕೃಷಿ ಇಲಾಖೆ, (ಸೇವೆಗಳು ಮತ್ತು ಸಮನ್ವಯ ) 


SC .100 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 

೫೮೫ 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವಾಲಯ 
ವಿಷಯ : ರೇಷ್ಮೆ ನೂಲು ಬಿಚ್ಚಾಣಿಕಾ ಸಂಕೀರ್ಣ ಶ್ರೀರಂಗಪಟ್ಟಣದಲ್ಲಿರುವ ಶಡ್‌ಗಳನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಹಸ್ತಾಂತರಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಕೆ 05 ರೇಯೋವಿ 2010 , ದಿನಾಂಕ 26 - 03 - 2010 

2. ಸರ್ಕಾರದ ಆದೇಶ ಸಂಖ್ಯೆ :ತೋಇ 29 ರೇಯೋವಿ 2012, ದಿನಾಂಕ 15 - 11 -2012 
3. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಇವರ ಪತ್ರ ಸಂಖ್ಯೆ : ರೇಉಕೋ / ತಾಂ ! 

/ ಸಂ / ಪ್ರಸ್ತಾವ/ 30 /ಶ್ರೀರ/2208 - 09 , ದಿನಾಂಕ 12 - 08 - 2014 ಮತ್ತು 05 - 01 - 2015 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ದಿನಾಂಕ: 26 -03- 2010ರ ಆದೇಶದಲ್ಲಿ ಶ್ರೀರಂಗಪಟ್ಟಣದಲ್ಲಿರುವ ರೇಷ್ಮೆ ನೂಲು ಬಿಚ್ಚುವ ಸಂಕೀರ್ಣದಲ್ಲಿ 
ಖಾಲಿ ಇರುವ 06 ಕೊಠಡಿಗಳನ್ನು ತಾತ್ಕಲಿಕವಾಗಿ ಎರಡು ವರ್ಷಗಳ ಅವಧಿಗೆ ನಿಯಮಾನುಸಾರ 04 ಶೆಡ್‌ಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಇಲಾಖಾ 
ಕಚೇರಿಗೆ ತೊಂದರೆಯಾಗದ ರೀತಿಯಲ್ಲಿ ಕಾರ್ಯ ನಿರ್ವಹಿಸಬೇಕೆಂಬ ಷರತ್ತಿನೊಂದಿಗೆ ಹಸ್ತಾಂತರಿಸಲು ಮಂಜೂರಾತಿ ನೀಡಿ ಆದೇಶಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ದಿನಾಂಕ: 15 - 11 -2012ರ ಆದೇಶದಲ್ಲಿ ರೇಷ್ಮೆ ನೂಲು ಬಿಚ್ಚುವ ಸಂಕೀರ್ಣ, ಶ್ರೀರಂಗಪಟ್ಟಣದಲ್ಲಿರುವ 06 
ಶೆಡ್‌ಗಳನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗೆ ತಾತ್ಕಲಿಕವಾಗಿ 02 ವರ್ಷಗಳಿಗೆ ಹಸ್ತಾಂತರಿಸಿರುವ ಅವಧಿಯನ್ನು ಮುಂದಿನ 03 ವರ್ಷಗಳ ಅವಧಿಗೆ ರೇಷ್ಮೆ 
ಇಲಾಖೆಯ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂಬ ಷರತ್ತಿನೊಂದಿಗೆ ತಾತ್ಕಲಿವಾಗಿ ಮುಂದುವರೆಸಲು 
ಅನುಮೋದನೆ ನೀಡಿ ಆದೇಶಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ದಿನಾಂಕ 12 -08- 2014 ಮತ್ತು 05 - 01 - 2015ರ ಪತ್ರಗಳಲ್ಲಿ ಹಿಂದಿನ ಮಾನ್ಯ ಕಾರ್ಮಿಕ ಹಾಗೂ ರೇಷ್ಮೆ 
ಸಚಿವರು ಹೆಚ್ಚುವರಿಯಾಗಿ ಒಂದು ಶೆಡ್‌ನ್ನು ಹಸ್ತಾಂತರಿಸಲು ಇಲಾಖಾ ಅಧಿಕಾರಿಗಳಿಗೆ ಮೌಖಿಕವಾಗಿ ತಿಳಿಸಿದ್ದರಿಂದ 06 ಶೆಡ್‌ಗಳ ಜೊತೆ ಇನ್ನೊಂದು 
ಶೆಡ್‌ನ್ನು ಸೇರಿಸಿ 07 ಶೆಡ್‌ನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಹಸ್ತಾಂತರಿಸಿರುವುದನ್ನು ಸ್ಥಿರೀಕರಿಸಬೇಕೆಂದು ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು 
ಹಾಗೂ ರೇಷ್ಮೆ ನಿರ್ದೆಶಕರು ಕೋರಿರುತ್ತಾರೆ. 

- ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು , ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ 06 
ಶೆಡ್‌ಗಳ ಜೊತೆಗೆ 01 ಶೆಡ್‌ನ್ನು ಹೆಚ್ಚುವರಿಯಾಗಿ ನೀಡಲು ರೇಷ್ಮೆ ಜಂಟಿ ನಿರ್ದೇಶಕರು ಮತ್ತು ರೇಷ್ಮೆ ಉಪ ನಿರ್ದೇಶಕರು, ಮೈಸೂರು 
ಕ್ರಮಕೈಗೊಂಡಿರುವುದರಿಂದ, 07 ಶೆಡ್‌ಗಳನ್ನು ಸರ್ಕಾರಿ ಕೈಗಾರಿಕಾ ಸಂಸ್ಥೆಗೆ ಮುಂದಿನ ಮೂರು ವರ್ಷಗಳವರೆಗೆ ಹಸ್ತಾಂತರಿಸಿರುವುದನ್ನು ಸ್ಥಿರೀಕರಿಸಲು 
ಸರ್ಕಾರವು ನಿರ್ಧರಿಸಿರುವ ಕಾರಣ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ತೋಇ 39 ರೇಯೋವಿ 2014 ಬೆಂಗಳೂರು, ದಿನಾಂಕ: 12 - 03 - 2015 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣ ಹಿನ್ನಲೆಯಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ 06 ಶೆಡ್‌ಗಳ ಜೊತೆಗೆ 01 ಶೆಡ್‌ನ್ನು ಹೆಚ್ಚುವರಿಯಾಗಿ 
ನೀಡಲು ರೇಷ್ಮೆ ಜಂಟಿ ನಿರ್ದೇಶಕರು ಮತ್ತು ರೇಷ್ಮೆ ಉಪ ನಿರ್ದೇಶಕರು, ಮೈಸೂರು ಕ್ರಮಕೈಗೊಂಡಿರುವುದರಿಂದ, 07 ಶೆಡ್‌ಗಳನ್ನು ಸರ್ಕಾರಿ ಕೈಗಾರಿಕಾ 
ಸಂಸ್ಥೆಗೆ ಮುಂದಿನ ಮೂರು ವರ್ಷಗಳವರೆಗೆ ಹಸ್ತಾಂತರಿಸಿರುವುದನ್ನು ಸರ್ಕಾರವು ಸ್ಥಿರೀಕರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಬಿ. ವಿಜಯಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR, 228 

ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ(ರೇಷ್ಮೆ). 

ಕಂದಾಯ ಸಚಿವಾಲಯ 
ವಿಷಯ : ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲ್ಲೂಕಿನ ಕಡೆಚೂರು ಮತ್ತು ಬಾಡಿಯಾಳ ಗ್ರಾಮಗಳಲ್ಲಿ ಸುವರ್ಣ ಕರ್ನಾಟಕ ಕೈಗಾರಿಕೆ 

ಕಾರಿಡಾರ್ / ಲ್ಯಾಂಡ್ ಬ್ಯಾಂಕ್ ಯೋಜನೆಗಾಗಿ ಭೂ ಸ್ವಾಧೀನಪಡಿಸಿಕೊಂಡಿರುವ 3232 .22 ಎಕರೆ ಜಮೀನಿನಲ್ಲಿ ಬರುವ ಕಡೆಚೂರು 
ಮತ್ತು ಬಾಡಿಯಾಳ ಗ್ರಾಮಗಳ 105. 15 ಎಕರೆ ಸರ್ಕಾರಿ ಜಮೀನನ್ನು ಕೆ. ಐ. ಎ . ಡಿ. ಬಿ ಗೆ ಹಸ್ತಾಂತರಿಸುವ ಕುರಿತು. 


ಓದಲಾಗಿದೆ: ಪ್ರಾದೇಶಿಕ ಆಯುಕ್ತರು, ಕಲಬುರಗಿ ಇವರ ಪತ್ರ ಸಂಖ್ಯೆ: ಕಂ .ಪ್ರಾಆಕ /ಭೂಮಿ - 1 / 140 /2014 - 15 ದಿನಾಂಕ : 25.11.2014 


ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ, ಪ್ರಾದೇಶಿಕ ಆಯುಕ್ತರು, ಕಲಬುರಗಿ ವಿಭಾಗ, ಕಲಬುರಗಿ ಇವರು ಸುವರ್ಣ ಕರ್ನಾಟಕ ಕೈಗಾರಿಕೆ ಕಾರಿಡಾರ /ಲ್ಯಾಂಡ್ 
ಬ್ಯಾಂಕ್ ಯೋಜನೆಗಾಗಿ ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲ್ಲೂಕಿನ ಕಡೆಚೂರು ಮತ್ತು ಬಾಡಿಯಾಳ ಗ್ರಾಮಗಳಲ್ಲಿ ಭೂ ಸ್ವಾಧೀನಪಡಿಸಿಕೊಂಡಿರುವ 
3232 .22 ಎಕರೆ ಜಮೀನಿನಲ್ಲಿ ಬರುವ ಕಡೆಚೂರು ಗ್ರಾಮದ ಸ. ನಂ . 576ರಲ್ಲಿ 16. 19 ಎಕರೆ ಹಾಗೂ ಸ. ನಂ .650/2ರಲ್ಲಿನ 10.17 ಎಕರೆ ಒಟ್ಟು 26 .36 


೫೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


ಭಾಗ ೧ 


ಎಕರೆ ಸರ್ಕಾರಿ ಗಾಯರಾಣ ಜಮೀನನ್ನು ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳು 1966ರ ನಿಯಮ 97 ( 4) ರಡಿ ಗಾಯರಾಣ ಶೀರ್ಷಿಕೆಯಿಂದ 
ತಗ್ಗಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮ 1969ರ ಉಪನಿಯಮ 20(1) ( ಡಿ) ರಡಿ ಸರ್ಕಾರಿ ಗಾಯರಾಣ ಜಮೀನು ಒಳಗೊಂಡಂತೆ 
ಜಿಲ್ಲಾಧಿಕಾರಿಗಳು, ಯಾದಗಿರಿ ಇವರು ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸರ್ಕಾರಿ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ 
ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ವರ್ಗಾಯಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
1) ಪ್ರಸ್ತಾಪಿತ ಗ್ರಾಮಗಳಲ್ಲಿ ಇರುವ ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ಹುಲ್ಲು ಮೇಯಲು ಗೋಮಾಳ/ಗಾಯರಾಣ ಪರಿಮಿತಿಗಿಂತ ಕಡಿಮೆ 

ಆದಲ್ಲಿ, ಅವುಗಳಿಗೆ ಇತರೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿಯಮಾನುಸಾರ ಬೇರೆ ಸರ್ಕಾರಿ ಜಮೀನು ಕಾಯ್ದಿರಿಸುವುದು 


i) ಪ್ರಸ್ತಾಪಿತ ಸ. ನಂ .ಗಳಲ್ಲಿ ಹಳ್ಳ, ನೀರಿನ ಹರಿವು ಇದ್ದಲ್ಲಿ ಸದರಿ ನೀರಿನ ಹರಿವಿಗೆ ಯಾವುದೇ ಅಡೆತಡೆ ಉಂಟಾಗದಂತೆ ಹಾಗೂ ಚಾಲ್ತಿಯಲ್ಲಿರುವ 

ದಾರಿಗಳು ಒಳಪಟ್ಟಲ್ಲಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡತಕ್ಕದ್ದು, 
ಮುಂದುವರೆದು ತಹಶೀಲ್ದಾರ್‌, ಯಾದಗಿರಿ ಇವರು ಸುವರ್ಣ ಕರ್ನಾಟಕ ಕೈಗಾರಿಕೆ ಕಾರಿಡಾರ್ ಲ್ಯಾಂಡ್ ಬ್ಯಾಂಕ್ ಯೋಜನೆಗಾಗಿ ಯಾದಗಿರಿ 
ತಾಲ್ಲೂಕಿನ ಕಡೇಚೂರು ಮತ್ತು ಬಾಡಿಯಾಲ ಗ್ರಾಮಗಳಲ್ಲಿ 3232.22 ಎಕರೆ ಜಮೀನನ್ನು ಕೆ.ಐ.ಎ.ಡಿ.ಬಿ ಗೆ ಭೂ ಸ್ವಾಧೀನಪಡಿಸಿಕೊಂಡಿದ್ದು, ಆಕಾರ್‌ಬಂದ್ 
ಪ್ರಕಾರ 126 - 06 ಎಕರೆ ಸರ್ಕಾರಿ ಜಮೀನಿದ್ದು , ಇದರಲ್ಲಿ 28 ಎಕರೆ 13 ಗುಂಟೆ 1991 - 92 ಮತ್ತು 2003 - 04 ನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಸಮಿತಿ 
ವತಿಯಿಂದ 14 ಜನ ಫಲಾನುಭವಿಗಳಿಗೆ ಭೂಮಂಜೂರಾತಿ ಮಾಡಿದ್ದು , ಇದರಲ್ಲಿ 13.39 ಎ / ಗುಂಟೆ ಜಮೀನಿಗೆ 8 ಜನ ಭೂ ಮಂಜೂರಾತಿದಾರರ ಹೆಸರು 
ಪಹಣಿಯಲ್ಲಿ ದಾಖಲಾಗಿರುವುದಿಲ್ಲ. ಆದರೆ 2012ನೇ ಸಾಲಿನಲ್ಲಿ ಸಂಪೂರ್ಣ ಸರ್ಕಾರಿ ಜಮೀನನ್ನು ಕೆ.ಐ.ಎ.ಡಿ. ಬಿ ಎಂದು ಪಹಣಿಯಲ್ಲಿ 
ನಮೂದಿಸಿರುವುದರಿಂದ ಭೂ ಮಂಜೂರಿದಾರರಿಗೆ ಭೂ ಪರಿಹಾರ ವಿತರಣೆ ಮಾಡುವಲ್ಲಿ ಹಿನ್ನೆಡೆಯುಂಟಾಗುತ್ತಿದ್ದು, ಪಹಣಿಯಲ್ಲಿ ದಾಖಲಾಗಿರುವ 
ಕೆ. ಐ. ಎ . ಡಿ. ಬಿ ಹೆಸರನ್ನು ತೆಗೆದುಹಾಕಿ ಮೂಲ ಮಂಜೂರಿದಾರರ ಹೆಸರನ್ನು ಸೇರಿಸಿ ಪರಿಹಾರ ನೀಡುವ ಬಗ್ಗೆ ಕೋರಿರುತ್ತಾರೆ. 

ಮುಂದುವರೆದು ಸಹಾಯಕ ಆಯುಕ್ತರು, ಯಾದಗಿರಿ ಇವರು ಯಾದಗಿರಿ ಜಿಲ್ಲೆಯ , ಯಾದಗಿರಿ ತಾಲ್ಲೂಕಿನ ಕಡೆಚೂರು ಹಾಗೂ ಬಾಡಿಯಾಳ 
ಗ್ರಾಮಗಳ ಭೂಸ್ವಾಧೀನಕ್ಕೊಳಪಟ್ಟ ಸರ್ಕಾರಿ ಸರ್ವೆ ನಂಬರಗಳ ಕ್ಷೇತ್ರ ಅಕಾರಬಂದನಂತೆ ವಿಸ್ತೀರ್ಣ 126 - 06 ಎಕರೆ ಇದ್ದು, ಇದರಲ್ಲಿ ಭೂ 
ಮಂಜೂರಿದಾರರಿಗೆ ಮಂಜೂರಾದ ವಿಸ್ತೀರ್ಣ 26 - 13 ಎಕರೆ ಹಾಗೂ ಜೆಸ್ಕಾಂ ಸೂಪರಿಟೆಂಡೆಂಟ್ ಇಂಜನೀಯರ್ ಕಲಬುರಗಿರವರಿಗೆ 2 - 00 ಎಕರೆ 
ಜಮೀನು ನೀಡಲಾಗಿದೆ. ಒಟ್ಟು ಭೂ ಮಂಜೂರಿ ಕ್ಷೇತ್ರ 28 - 13 ಎಕರೆ ಇದ್ದು , ಸ. ನಂ . 576ರಲ್ಲಿ ಅಂಜಪ್ಪ ತಂದೆ ಬಸಲಿಂಗಪ್ಪ ಇವರಿಗೆ ಮಂಜೂರಿಯಾದ 
ಕ್ಷೇತ್ರ 1 -00 ಎಕರೆ ಜಮೀನಿನ ಭೂ ಮಂಜೂರಾತಿಯನ್ನು ರದ್ದುಪಡಿಸಿರುವುದರಿಂದ ಪ್ರಸ್ತುತ ಮಂಜೂರಾತಿಯಾದ ಕ್ಷೇತ್ರ 27 -13 ಎಕರೆ ಆಗುತ್ತದೆ. 
ಅಂತೆಯೇ ಕಡೇಚೂರ ಗ್ರಾಮದ ಸ. ನಂ .576ರಲ್ಲಿ 16.19 ಎ/ ಗುಂ ಹಾಗೂ ಸ. ನಂ . 650 /2ರಲ್ಲಿ 10.17 ಎ / ಗುಂ ಒಟ್ಟು 26.36 ಎ / ಗುಂ ಸರ್ಕಾರಿ ಗಾಯರಾಣ 
ಜಮೀನು ಹಾಗೂ ಕಡೇಚೂರು ಗ್ರಾಮದ ಸರ್ಕಾರಿ ಜಮೀನಿನ ಸ. ನಂ . 449ರಲ್ಲಿ 00 - 29 ಗುಂಟೆ, 514 /2ರಲ್ಲಿ 00 - 20 ಗುಂಟೆ, 524ರಲ್ಲಿ 3 -15 ಎ / ಗುಂ , 
525ರಲ್ಲಿ 1 - 33 ಎ/ ಗುಂ , 527ರಲ್ಲಿ 2 - 06ಎ / ಗುಂ , 528ರಲ್ಲಿ 0 - 16 ಗುಂಟೆ, 529ರಲ್ಲಿ 0 - 28 ಗುಂಟೆ, 530ರಲ್ಲಿ 0 - 32 ಗುಂಟೆ, 531ರಲ್ಲಿ 1 - 21 ಎ / ಗುಂ , 
616ರಲ್ಲಿ 10 - 23 ಎ / ಗುಂ , 618ರಲ್ಲಿ 00 - 22 ಗುಂಟೆ, 622ರಲ್ಲಿ 02 - 15 ಎ / ಗುಂ , 625ರಲ್ಲಿ 01 - 19 ಎ / ಗುಂ , 642ರಲ್ಲಿ 02 - 29 ಎ / ಗುಂ , 643ರಲ್ಲಿ 9 - 27 
ಎ/ ಗುಂ , 681ರಲ್ಲಿ 01 -34 ಎ / ಗುಂ , 688ರಲ್ಲಿ 2 - 31 ಎ/ ಗುಂ , 691ರಲ್ಲಿ 12 - 01 ಎ / ಗುಂ , 699ರಲ್ಲಿ 00 - 33 ಗುಂ , 701ರಲ್ಲಿ 15 -03 ಎ / ಗುಂ ಒಟ್ಟು 71.37 
ಎಕರೆ ಹಾಗೂ ಬಾಡಿಯಾಳ ಗ್ರಾಮದ ಭೂ ಸ್ವಾಧೀನಕ್ಕೊಳಪಟ್ಟ ಸರ್ಕಾರಿ ಜಮೀನಿನ ಸರ್ವೆ ನಂ .69ರಲ್ಲಿ ವಿಸ್ತೀರ್ಣ 6 - 22 ಎಕರೆ ಹಾಗೂ ಒಟ್ಟು 105 - 15 
ಎಕರೆ ಜಮೀನನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಕೆ. ಐ.ಎ . ಡಿ. ಬಿ ಕಲಬುರಗಿ ಇವರಿಗೆ ಹಸ್ತಾಂತರಿಸಬಹುದೆಂದು ವರದಿ ಮಾಡಿರುತ್ತಾರೆ . 

ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳು 1966ರ ನಿಯಮ 97 ( 4 ) ರಡಿ ಗಾಯರಾಣ ಶೀರ್ಷಿಕೆಯಿಂದ 
ತಗ್ಗಿಸಿ, ಹಾಗೂ ಗಾಯರಾಣ ಜಮೀನು ಸೇರಿದಂತೆ ವಿವಧ ಸ . ನಂ . ಗಳಲ್ಲಿನ ಸರ್ಕಾರಿ ಜಮೀನನ್ನು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು , 1969ರ 
ಉಪನಿಯಮ 22(2)ರನ್ವಯ ಪ್ರಚಲಿತ ಮಾರುಕಟ್ಟೆ ದರ ಹಾಗೂ ಇತರೆ ಶುಲ್ಕಗಳನ್ನು ವಿಧಿಸಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ 
ಹಸ್ತಾಂತರಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 53 ಎಲ್‌ಜಿಜಿ 2014 , ಬೆಂಗಳೂರು, ದಿನಾಂಕ: 27.03. 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲ್ಲೂಕಿನ ಕಡೆಚೂರು ಮತ್ತು ಬಾಡಿಯಾಳ ಗ್ರಾಮದಲ್ಲಿ 
ಸುವರ್ಣ ಕರ್ನಾಟಕ ಕೈಗಾರಿಕೆ ಕಾರಿಡಾರ್/ ಲ್ಯಾಂಡ್ ಬ್ಯಾಂಕ್ ಯೋಜನೆಗಾಗಿ ಭೂ ಸ್ವಾಧೀನಪಡಿಸಿಕೊಂಡಿರುವ 3232.22 ಎಕರೆ ಜಮೀನಿನಲ್ಲಿ ಬರುವ 
ಕಡೆಚೂರು ಗ್ರಾಮದ ಸ. ನಂ . 576ರಲ್ಲಿ 16.19 ಎಕರೆ ಹಾಗೂ ಸ. ನಂ .650 /2ರಲ್ಲಿನ 10 .17 ಎಕರೆ ಒಟ್ಟು 26.36 ಎಕರೆ ಸರ್ಕಾರಿ ಗಾಯರಾಣ ಜಮೀನನ್ನು 
ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳು 1966ರ ನಿಯಮ 97( 4) ರಡಿ ಗಾಯರಾಣ ಶೀರ್ಷಿಕೆಯಿಂದ ತಗ್ಗಿಸಿ, ಸದರಿ ಗಾಯರಾಣ ಜಮೀನು 
ಒಳಗೊಂಡಂತೆ ಹಾಗೂ ಕಡೇಚೂರು ಗ್ರಾಮದ ವಿವಿಧ ಸ. ನಂ . ಗಳಲ್ಲಿನ 71. 37 ಎ / ಗುಂ ಮತ್ತು ಬಾಡಿಯಾಳ ಗ್ರಾಮದ ಸ. ನಂ . 69ರಲ್ಲಿನ 6 - 22 ಎ / ಗುಂ 
ಸೇರಿದಂತೆ ಒಟ್ಟು 105.15 ಎಕರೆ ಸರ್ಕಾರಿ ಜಮೀನನ್ನು , ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969ರ ಉಪನಿಯಮ 22 (2) ರನ್ವಯ ಪ್ರಚಲಿತ 
ಮಾರುಕಟ್ಟೆ ದರ ಹಾಗೂ ಇತರೆ ಶುಲ್ಕಗಳನ್ನು ವಿಧಿಸಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಈ ಕೆಳಕಂಡ ಷರತ್ತುಗಳೊಂದಿಗೆ ಮಂಜೂರು 
ಮಾಡಿ ಆದೇಶಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


೫೮೭ 


ಷರತ್ತುಗಳು 

ಎ) ಪ್ರಸ್ತಾಪಿತ ಗ್ರಾಮಗಳಲ್ಲಿ ಇರುವ ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ಹುಲ್ಲು ಮೇಯಲು ಗೋಮಾಳ/ಗಾಯರಾಣ ಪರಿಮಿತಿಗಿಂತ 
ಕಡಿಮೆ ಆದಲ್ಲಿ, ಅವುಗಳಿಗೆ ಇತರೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿಯಮಾನುಸಾರ ಬೇರೆ ಸರ್ಕಾರಿ ಜಮೀನು ಕಾಯ್ದಿರಿಸುವುದು. 
ಬಿ) ಪ್ರಸ್ತಾಪಿತ ಸ. ನಂ. ಗಳಲ್ಲಿ ಹಳ್ಳ , ನೀರಿನ ಹರಿವು ಇದ್ದಲ್ಲಿ ಸದರಿ ನೀರಿನ ಹರಿವಿಗೆ ಯಾವುದೇ ಅಡೆತಡೆ ಉಂಟಾಗದಂತೆ ಹಾಗೂ 
ಚಾಲ್ತಿಯಲ್ಲಿರುವ ದಾರಿಗಳು ಒಳಪಟ್ಟಲ್ಲಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುವುದು. 
ಸಿ) ಭೂ ಸ್ವಾಧೀನಕ್ಕೊಳಪಟ್ಟ ವಿಸ್ತೀರ್ಣದಲ್ಲಿ ಈಗಾಗಲೇ ನಮೂನೆ 50 ಮತ್ತು 53ರಡಿ ಮಂಜೂರು ಮಾಡಲಾದ ಭೂ ಮಂಜೂರಾತಿದಾರರಿಗೆ 
ಹಾಗೂ ಇನ್ನೂ ಪಹಣಿಯಲ್ಲಿ ದಾಖಲಾಗದ ಮಂಜೂರಾತಿದಾರರ ಹೆಸರನ್ನು ಪಹಣಿಯಲ್ಲಿ ದಾಖಲಿಸಿ, ಅಂತಹ ಜಮೀನುಗಳಿಗೆ ಕೆ. ಐ . ಎ . ಡಿ. ಬಿ 
ವತಿಯಿಂದ ಪರಿಹಾರ ಪಾವತಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಮಹಾಂತೇಗೌಡ ಎಸ್.ಎಲ್ 
PR. 268 

ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc . 25 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3 ) 
ತೋಟಗಾರಿಕೆ ಸಚಿವಾಲಯ 


ವಿಷಯ : ಶ್ರೀ ಕೆ. ಆರ್‌.ಬಸವರಾಜಪ್ಪ, ಸಹಾಯಕ ತೋಟಗಾರಿಕೆ ಅಧಿಕಾರಿ , ಇವರ ವಿರುದ್ದ ಇಲಾಖಾ 

ವಿಚಾರಣೆಯನ್ನು ನಡೆಸಲು ಕರ್ನಾಟಕ ಲೋಕಾಯುಕ್ತರಿಗೆ ವಹಿಸುವ ಬಗ್ಗೆ. 
ಓದಲಾಗಿದೆ: 1) ಉಪ ನಿಬಂಧಕರು , ವಿಚಾರಣೆ -5 , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ ಸಂ : D . 0 . 

Compt/Uplok/BD-1262/2014/DRE-5 ದಿ:03 - 01 -2015 


2) ಸರ್ಕಾರದ ಆದೇಶ ಸಂಖ್ಯೆ: ತೋಇ 202 ತೋಸೇಪ 2013 ದಿ.06 - 09 - 2013 


ಸರ್ಕಾರದ ಆದೇಶ ಸಂಖ್ಯೆ:ತೋಣ 202 ತೋಸೇಪ 2013 , ಬೆಂಗಳೂರು, ದಿನಾಂಕ: 10 - 02 - 2015 


ಪ್ರಸ್ತಾವನೆ : 


ಮೇಲೆ ಕ. ಸಂ: 1ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಕೆ.ಆರ್‌.ಬಸವರಾಜಪ್ಪ, ಸತೋಅ. ಇವರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ 
ಕಛೇರಿ, ಹೊಸದುರ್ಗ , ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಪಿರ್ಯಾದಿದಾರರಾದ ಶ್ರೀ ಹೆಚ್.ಕಲ್ಲಪ್ಪ, ಸಿದ್ದಾಪುರ ಗ್ರಾಮ , 
ಹೊಸದುರ್ಗ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ಇವರು ತರೀಕೆರೆ ಗ್ರಾಮ ರೀಸರ್ವೆ ನಂ.112/lಪಿ ರಲ್ಲಿ ಹೊಂದಿರುವ 2. 00 ಎಕರೆ 37 ಗುಂಟೆ ಜಮೀನಿನಲ್ಲಿ 
ಬೆಳೆಸಿರುವ ಬಾಳೆ ಸಸಿಗಳಿಗೆ ಸ್ವಂತ ಖರ್ಚಿನಿಂದ ಹನಿನೀರಾವರಿ ಅಳವಡಿಸಿರುವುದಕ್ಕೆ ಇಲಾಖೆ ವತಿಯಿಂದ ಸಹಾಯ ಧನ ಬಿಡುಗಡೆ ಮಾಡುವುದಕ್ಕಾಗಿ 
ರೂ .2,500/- ಗಳ ಅಕ್ರಮ ಸಂಭಾವನೆಯನ್ನು ಆಗ್ರಹಿಸಿದ್ದಾರೆಂದು ದೂರು ನೀಡಿದ್ದ ಹಿನ್ನಲೆಯಲ್ಲಿ ಅಧಿಕಾರಿಯನ್ನು ಲೋಕಾಯುಕ್ತ ಪೊಲೀಸರು 
ದಿ.20 -11-2012 ರಂದು ಟ್ಯಾಪ್ ಮಾಡಿದ್ದು, ಈ ಬಗ್ಗೆ ಅಧಿಕಾರಿಗೆ ವಿಚಾರಣೆ ಕೈಗೊಳ್ಳುವ ಸಂಬಂಧ ಲೋಕಾಯುಕ್ತವು ದಿ.23 - 05 -2013ರಂದು 
ಕಾರಣ ಕೇಳುವ ನೊಟೀಸು ನೀಡಿದ್ದು, ಈ ಕಾರಣ ಕೇಳುವ ನೋಟೀಸಿಗೆ ಅಧಿಕಾರಿಯು ತನಿಖಾ ವರದಿಯಲ್ಲಿ ಕಾಣಿಸಿದ ಸಂಗತಿಗಳನ್ನು ನಿರಾಕರಿಸಿ ತಮ್ಮ 
ವಿರುದ್ಧದ ತನಿಖೆಯನ್ನು ಮುಕ್ತಾಯಗೊಳಿಸಬೇಕೆಂದು ದಿ.02 -12 - 2014ರ ಪತದಲ್ಲಿ ಕೋರಿದ್ದಾರೆ. ಆದರೆ ಅಧಿಕಾರಿಯು ತಮ್ಮ ಆಕ್ಷೇಪಣೆಯಲ್ಲಿ ನೀಡಿದ 
ಕಾರಣಗಳು ಸೂಕ್ತ ಹಾಗೂ ಸಮಾಧಾನಕರವಾಗಿರುವುದಿಲ್ಲ 

ಈ ಹಿನ್ನೆಲೆಯಲ್ಲಿ ಲಭ್ಯವಿರುವ ದಾಖಲಾತಿಗಳ ಆಧಾರದ ಮೇಲೆ ಸದರಿಯವರ ವಿರುದ್ಧದ ಆರೋಪವು ಮೇಲ್ನೋಟಕ್ಕೆ ಸಾಬೀತಾಗಿರುವುದು 
ಕಂಡುಬಂದಿದ್ದು, ಅಧಿಕಾರಿಯು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮ 3(1) ನ್ನು ಉಲ್ಲಂಘಿಸಿರುವುದರಿಂದ ಅಧಿಕಾರಿಯ ವಿರುದ್ಧ ಕರ್ನಾಟಕ 
ನಾಗರೀಕ ಸೇವಾ ( ಸಿಸಿಎ) ನಿಯಮ 14 ( ಎ) ರನ್ವಯ ಇಲಾಖಾ ವಿಚಾರಣೆ ನಡೆಸಲು ಆದೇಶ ಹೊರಡಿಸುವಂತೆ ಉಪ ನಿಬಂಧಕರು, ಕರ್ನಾಟಕ 
ಲೋಕಾಯುಕ್ತರವರು ಕೋರಿರುತ್ತಾರೆ. 

ಮೇಲೆ ಕ. ಸಂ :2ರಲ್ಲಿ ಓದಲಾದ ಆದೇಶದಲ್ಲಿ ಅಧಿಕಾರಿಯು ಲಂಚಕ್ಕಾಗಿ ಆಗ್ರಹಿಸಿದಾಗ ಲೋಕಾಯುಕ್ತ ಪೊಲೀಸರಿಂದ ಟ್ಯಾಪ್ ಆಗಿದ್ದ ಕಾರಣ , 
ಅಧಿಕಾರಿಯನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 


ಆದೇಶ 


ಶ್ರೀ ಕೆ. ಆರ್. ಬಸವರಾಜಪ್ಪ, ಸಹಾಯಕ ತೋಟಗಾರಿಕೆ ಅಧಿಕಾರಿ, ಪಸ್ತುತ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ( ಜಿಪಂ) 
ಕಛೇರಿ, ಹೊನ್ನಾಳಿ, ದಾವಣಗೆರೆ ಜಿಲ್ಲೆ ಇಲ್ಲಿ ಕರ್ತವ್ಯದಲ್ಲಿರುವ ಇವರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಛೇರಿ ( ಜಿಪಂ), ಹೊಸದುರ್ಗ , 


೫೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


ಭಾಗ ೧ 


ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಎಸಗಿರುವ ಮೇಲ್ಕಂಡ ಆರೋಪಕ್ಕೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆಯನ್ನು ನಡೆಸಲು 
ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮ 14 ( ಎ) ರನ್ವಯ ಪ್ರಕರಣವನ್ನು ಉಪ ಲೋಕಾಯುಕ್ತರಿಗೆ ವಹಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ರಾಮಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR, 237 
SC, 200 

- ತೋಟಗಾರಿಕೆ ಇಲಾಖೆ. 

ತೋಟಗಾರಿಕೆ ಸಚಿವಾಲಯ 
ವಿಷಯ : ಕೋಲಾರ, ಮೈಸೂರು ಮತ್ತು ಹಾವೇರಿ ಜಿಲ್ಲೆಗಳ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಅಪೇಡ ಸಂಸ್ಥೆಯ ವತಿಯಿಂದ 

ಶೈತ್ಯಾಗಾರಗಳನ್ನು ನಿರ್ಮಿಸಲು ಪ್ರತಿ ಕ್ಷೇತ್ರಗಳಲ್ಲಿ 2.00 ಎಕರೆ ಜಮೀನು ನೀಡುವ ಬಗ್ಗೆ 
ಓದಲಾಗಿದೆ: ತೋಟಗಾರಿಕೆ ನಿರ್ದೇಶಕರ ಪತ ಸಂಖ್ಯೆ : ED /KSHDA/ ADH -2 /26/2012 - 13 /646 ದಿ .7 / 20 - 11 - 2014 ಮತ್ತು 

ED /KSHDA / ADH - 2 / 26 / 2012 - 13/ 848 ದಿ .16 - 01 - 2015 


ಸರ್ಕಾರದ ಆದೇಶ ಸಂಖ್ಯೆ : ತೋಣ 738 ತೋಇವಿ 2014 ಬೆಂಗಳೂರು, ದಿನಾಂಕ: 02 - 03 - 2015 


ಪಸ್ತಾವನೆ: 

ಮೇಲೆ ಓದಲಾದ ಪತ್ರಗಳಲ್ಲಿ ಕೋಲಾರ, ಮೈಸೂರು ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಶೀತಲ ಗೃಹಗಳ ನಿರ್ಮಾಣಕ್ಕಾಗಿ ಅಪೇಡ 
ಸಂಸ್ಥೆಯ ವತಿಯಿಂದ ರೂ . 629.00 ಲಕ್ಷ ಅನುದಾನ ಮಂಜೂರು ಮಾಡಲಾಗಿರುತ್ತದೆ. ಆದ್ದರಿಂದ ಕೋಲಾರ ಜಿಲ್ಲೆಯ ಕುಪ್ಪನಹಳ್ಳಿ ತೋಟಗಾರಿಕೆ ಕ್ಷೇತ್ರ , 
ಮೈಸೂರು ಜಿಲ್ಲೆಯ ಹೆಬ್ಬಾಳ ತೋಟಗಾರಿಕೆ ಕ್ಷೇತ್ರ ಮತ್ತು ಹಾವೇರಿ ಜಿಲ್ಲೆಯ ಹನುಮನ ಹಟ್ಟಿ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಶೀತಲ ಗೃಹಗಳನ್ನು 
ನಿರ್ಮಾಣ ಮಾಡಲು ಪ್ರತಿ ಕ್ಷೇತ್ರದಲ್ಲಿ 2.00 ಎಕರೆ ಜಮೀನನ್ನು ನೀಡುವಂತೆ ತೋಟಗಾರಿಕೆ ಜಂಟಿ ನಿರ್ದೇಶಕರು (ತರಕಾರಿಗಳು) ಇವರು ಕೋರಿರುವ 
ಬಗ್ಗೆ ದಿ. 01 - 09 - 2014ರಂದು ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ರಾಜ್ಯ ತೋಟಗಾರಿಕೆ 
ಅಭಿವೃದ್ಧಿ ಏಜೆನ್ಸಿಯ 13ನೇ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕೋಲಾರ ಜಿಲ್ಲೆಯ ಕುಪ್ಪನಹಳ್ಳಿ ತೋ .ಕ್ಷೇತ್ರ, ಮೈಸೂರು ಜಿಲ್ಲೆಯ ಹೆಬ್ಬಾಳ ತೋ .ಕ್ಷೇತ್ರ ಮತ್ತು 
ಹಾವೇರಿ ಜಿಲ್ಲೆಯ ಹನುಮನ ಹಟ್ಟಿ ತೋ .ಕ್ಷೇತ್ರಗಳಲ್ಲಿ ಶೀತಲ ಗೃಹಗಳನ್ನು ನಿರ್ಮಾಣ ಮಾಡಲು ಪ್ರತಿ ಕ್ಷೇತ್ರದಲ್ಲಿ 2.00 ಎಕರೆ ಜಮೀನನ್ನು ಷರತ್ತು ಮತ್ತು 
ನಿಬಂಧನೆಗಳಿಗೊಳಪಟ್ಟು ನೀಡಲು ತೀರ್ಮಾನಿಸಲಾಗಿರುತ್ತದೆ. 

ಅದರಂತೆ ಕೋಲಾರ ಜಿಲ್ಲೆಯ ಕುಪ್ಪನಹಳ್ಳಿ ತೋಟಗಾರಿಕೆ ಕ್ಷೇತ, ಮೈಸೂರು ಜಿಲ್ಲೆಯ ಹೆಬ್ಬಾಳ ತೋಟಗಾರಿಕೆ ಕ್ಷೇತ್ರ ಮತ್ತು ಹಾವೇರಿ ಜಿಲ್ಲೆಯ 
ಹನುಮನ ಹಟ್ಟಿ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಶೀತಲ ಗೃಹಗಳನ್ನು ನಿರ್ಮಾಣ ಮಾಡಲು ಪ್ರತಿ ಕ್ಷೇತ್ರದಲ್ಲಿ 2.00 ಎಕರೆ ಜಮೀನನ್ನು ನೀಡುವ ಬಗ್ಗೆ ಷರತ್ತು 
ಮತ್ತು ನಿಬಂಧನೆಗಳಿಗೊಳಪಟ್ಟು ಆದೇಶ ಹೊರಡಿಸುವಂತೆ ತೋಟಗಾರಿಕೆ ನಿರ್ದೇಶಕರು ಕೋರಿರುತ್ತಾರೆ . 

ತೋಟಗಾರಿಕೆ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಆದೇಶ 


ಕೋಲಾರ , ಮೈಸೂರು ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಶೀತಲ ಗೃಹಗಳ ನಿರ್ಮಾಣಕ್ಕಾಗಿ ಅಪೇಡ ಸಂಸ್ಥೆಯ ವತಿಯಿಂದ ಮಂಜೂರಾಗಿರುವ 
ರೂ . 629.00 ಲಕ್ಷ ಅನುದಾನದಲ್ಲಿ ಕೋಲಾರ ಜಿಲ್ಲೆಯ ಕುಪ್ಪನಹಳ್ಳಿ ತೋಟಗಾರಿಕೆ ಕ್ಷೇತ್ರ , ಮೈಸೂರು ಜಿಲ್ಲೆಯ ಹೆಬ್ಬಾಳ ತೋಟಗಾರಿಕೆ ಕ್ಷೇತ್ರ ಮತ್ತು 
ಹಾವೇರಿ ಜಿಲ್ಲೆಯ ಹನುಮನ ಹಟ್ಟಿ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಶೀತಲ ಗೃಹಗಳ ಕಟ್ಟಡ ನಿರ್ಮಾಣಕ್ಕಾಗಿ ಪ್ರತಿ ಕ್ಷೇತ್ರದಲ್ಲಿ 2.00 ಎಕರೆ ಜಮೀನನ್ನು ಈ 
ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಹಸ್ತಾಂತರಿಸಲು ಆದೇಶಿಸಲಾಗಿದೆ. 


ಷರತ್ತು ಮತ್ತು ನಿಬಂಧನೆಗಳು 


1 ) ಸದರಿ 2. 00 ಎಕರೆ ಜಮೀನನ್ನು ಶೀತಲ ಗೃಹಗಳನ್ನು ನಿರ್ಮಾಣ ಮಾಡಲು ಹಾಗೂ ಶೀತಲ ಗೃಹ ಚಟುವಟಿಕೆಗಳಿಗಾಗಿ 

ಮಾತ್ರ ಉಪಯೋಗಿಸುವುದು. ಇದಲ್ಲದೆ ಬೇರೆ ಇನ್ನಾವುದೇ ಚಟುವಟಿಕೆಗಳಿಗೆ ಉಪಯೋಗಿಸಬಾರದು. 
2) ಸದರಿ ಕ್ಷೇತ್ರಕ್ಕೆ ಹೊಂದಿಕೊಂಡಿರುವ ಜಮೀನಿನಲ್ಲಿ ಇರುವ ಸಸ್ಯ ಸಂಪತ್ತನ್ನು ಯಾವುದೇ ರೀತಿಯಲ್ಲಿ ಹಾನಿಗೊಳಿಸಬಾರದು. 

ಶೀತಲಗೃಹ ನಿರ್ಮಾಣ ಮಾಡಲು ಗುರುತಿಸಿರುವ 2.00 ಎಕರೆ ಭೂಮಿಯನ್ನು ನಕ್ಷೆಯಲ್ಲಿ ಗುರುತಿಸಿ ಸದರಿ ನಕ್ಷಗೆ 
ನಿರ್ದೇಶನಾಲಯದಿಂದ ಅನುಮೋದನೆ ಪಡೆದ ನಂತರ ಶೀತಲ ಗೃಹಗಳನ್ನು ನಿರ್ಮಾಣ ಮಾಡಲು ಕಮವಹಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ತೋಟಗಾರಿಕೆ ಇಲಾಖೆ. 


PR. 191, 
SC. 20 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


೫೮೯ 


ತೋಟಗಾರಿಕೆ ಸಚಿವಾಲಯ 
ವಿಷಯ: ದಾವಣಗೆರೆ ಜಿಲ್ಲೆ, ಆರ್‌. ಎಂ .ಸಿ. ತೋಟಗಾರಿಕೆ ಕ್ಷೇತ್ರದ 12 ಎಕರೆ 12 ಗುಂಟೆ ಜಮೀನಿನಲ್ಲಿ 4 ಎಕರೆ 19 ಗುಂಟೆ 

ಜಾಗವನ್ನು APMC ದಾವಣಗೆರೆ ಇವರಿಗೆ ಹಸ್ತಾಂತರಿಸುವ ಬಗ್ಗೆ ಹಾಗೂ ಉಳಿದ7 ಎಕರೆ 33 ಗುಂಟೆ 

ಪ್ರದೇಶದಲ್ಲಿ ಸಮಗ್ರ ಜೈವಿಕ ಕೇಂದ್ರ ಸ್ಥಾಪಿಸುವ ಬಗ್ಗೆ 
ಓದಲಾಗಿದೆ: 1)ತೋಟಗಾರಿಕೆ ನಿರ್ದೇಶಕರ ಪತ ಸಂಖ್ಯೆ : ED /KSHDA/ ADH- 2 /32 /2012 - 13/ 799 ದಿನಾಂಕ : 30 - 12 - 2014 


2) ಸರ್ಕಾರದ ಆದೇಶ ಸಂ :DPC /63/ CPD /66 ದಿ .20 - 09 - 1966 
3) ಸರ್ಕಾರದ ಆದೇಶ ಸಂ : ಸಇ 93 ಎಂಆರ್‌ಇ 2014, ದಿ.15 - 02 - 2014 


ಸರ್ಕಾರದ ಆದೇಶ ಸಂಖ್ಯೆ: ತೋಣ739 ತೋಇವಿ 2014 ಬೆಂಗಳೂರು, ದಿನಾಂಕ:06 - 03 - 2015 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ . ಸಂ .(1) ರ ತೋಟಗಾರಿಕೆ ನಿರ್ದೇಶಕರ ಪತದಲ್ಲಿ ಮೇಲೆ ಓದಲಾದ ಕ . ಸಂ .( 2 ) ರ ಸರ್ಕಾರದ ಆದೇಶದನ್ವಯ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿ, ದಾವಣಗೆರೆ ಇವರಿಂದ ತೋಟಗಾರಿಕೆ ಇಲಾಖೆಗೆ ಪ್ರಾಯೋಗಿಕವಾಗಿ ತೋಟಗಾರಿಕೆ ಕ್ಷೇತ್ರ ಅಭಿವೃದ್ಧಿಪಡಿಸಲು 12. 12 ಎಕರೆ 

ಮಂಜೂರು ಮಾಡಿದ್ದು, ಈ ಜಮೀನಿನಲ್ಲಿ ಇಲಾಖೆ ವತಿಯಿಂದ RMC ತೋಟಗಾರಿಕೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ತೋಟಗಾರಿಕೆ 
ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ. ದಿ.26 - 09 -2013ರಂದು ನಡೆದ ಸದರಿ ಮಾರುಕಟ್ಟೆ ಸಮಿತಿ ಸಭೆಯಲ್ಲಿ ತೋಟಗಾರಿಕೆ ಇಲಾಖೆಗೆ ಮಂಜೂರಾಗಿರುವ 
12.12 .ಎಕರೆ ಜಮೀನಿನ ಪೈಕಿ ಮಾರುಕಟ್ಟೆ ಪ್ರಾಂಗಣದ ಸಿ ಬ್ಲಾಕ್‌ಗೆ ಹೊಂದಿಕೊಂಡಿರುವ 5 ಎಕರೆ ಜಾಗವನ್ನು ವಾಪಸ್ಸು ಪಡೆಯಲು ಹಾಗೂ ಉಳಿದ 7 
ಎಕರೆ 12 ಗುಂಟೆ ಜಮೀನಿನಲ್ಲಿ ಇಲಾಖೆಯವರು ಜೈವಿಕ ಕೇಂದ್ರ ಸ್ಥಾಪನೆ ಮಾಡಲು ಸಮಿತಿಯಿಂದ ನಿರಾಪೇಕ್ಷಣಾ ಪ್ರಮಾಣ ಪತ್ರ ನೀಡಲು 
ತೀರ್ಮಾನಿಸಿದ್ದು, ಈ ಬಗ್ಗೆ ಮೇಲೆ ಓದಲಾದ ಕ. ಸಂ .(3)ರಲ್ಲಿ ಸರ್ಕಾರದ ಆದೇಶ ಹೊರಡಿಸಲಾಗಿರುತ್ತದೆ. ತೋಟಗಾರಿಕೆ ಇಲಾಖೆಯಿಂದ RKVY ಅಡಿ 
ಸದರಿ ಕ್ಷೇತ್ರದಲ್ಲಿ ಜೈವಿಕ ಕೇಂದ್ರ ನಿರ್ಮಾಣ ಮಾಡಲು ರೂ .540 ಲಕ್ಷ ಅನುದಾನ ನೀಡಿರುವ ಹಿನ್ನೆಲೆಯಲ್ಲಿ ಜೈವಿಕ ಕೇಂದ್ರ ನಿರ್ಮಾಣದ ಕಾಮಗಾರಿ 
ಪಾರಂಭಿಸುವ ಉದ್ದೇಶದಿಂದ ಆರ್‌. ಎಂ .ಸಿ. ತೋಟಗಾರಿಕೆ ಕ್ಷೇತ್ರದಲ್ಲಿ 4ಎಕರೆ 19 ಗುಂಟೆ ಜಮೀನನ್ನು ಸದರಿ ಮಾರುಕಟ್ಟೆ ಸಮಿತಿ, ದಾವಣಗೆರೆ ಇವರಿಗೆ 
ದಿ.02 - 07 - 2014ರಂದು ಹಸ್ತಾಂತರಿಸಲಾಗಿದೆ. ಉಳಿದ 7ಎಕರೆ 33 ಗಂಟೆ ಜಮೀನನ್ನು ಸಮಗ್ರ ಜೈವಿಕ ಕೇಂದ್ರ ನಿರ್ಮಾಣಕ್ಕೆ ತೋಟಗಾರಿಕೆ ಇಲಾಖೆಗೆ 
ಗಡಿ ಗುರುತಿಸಿ ಉಳಿಸಿಕೊಳ್ಳಲಾಗಿದೆ. 

ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ಧಿ ಏಜೆನ್ಸಿಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಆರ್. ಎಂ .ಸಿ. ತೋಟಗಾರಿಕೆ ಕ್ಷೇತ್ರದಲ್ಲಿ 4 ಎಕರೆ 19 
ಗುಂಟೆ ಜಮೀನನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ದಾವಣಗೆರೆಗೆ ಹಸ್ತಾಂತರಿಸಲು ಹಾಗೂ ಉಳಿದ 7 ಎಕರೆ 33 ಗಂಟೆ ಜಮೀನನ್ನು ಸಮಗ್ರ ಜೈವಿಕ 
ಕೇಂದ್ರ ನಿರ್ಮಾಣಕ್ಕೆ ಆದೇಶವನ್ನು ಹೊರಡಿಸಬೇಕಾಗಿ ತೋಟಗಾರಿಕೆ ನಿರ್ದೇಶಕರು ಕೋರಿರುತ್ತಾರೆ . 


ತೋಟಗಾರಿಕೆ ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ, ಆರ್‌. ಎಂ.ಸಿ. ತೋಟಗಾರಿಕೆ ಕ್ಷೇತ್ರದ 12 ಎಕರೆ 12 ಗುಂಟೆ ಜಮೀನಿನಲ್ಲಿ 4 
ಎಕರೆ 19 ಗುಂಟೆ ಜಾಗವನ್ನು ಎ . ಪಿ. ಎಂ .ಸಿ. ದಾವಣಗೆರೆ ಇವರಿಗೆ ಹಸ್ತಾಂತರಿಸಲು ಹಾಗೂ ಉಳಿದ 7 ಎಕರೆ 33 ಗುಂಟೆ ಪ್ರದೇಶದಲ್ಲಿ ತೋಟಗಾರಿಕೆ 
ಇಲಾಖೆಯ ಸಮಗ್ರ ಜೈವಿಕ ಕೇಂದ್ರ ಸ್ಥಾಪಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ವಿ . ರಾಮಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR 221 
SC . 20 

ತೋಟಗಾರಿಕೆ ಇಲಾಖೆ. 

ತೋಟಗಾರಿಕೆ ಸಚಿವಾಲಯ 
ವಿಷಯ : 

ಶಿವಮೊಗ್ಗ ಜಿಲ್ಲೆ ಸಾಗರ ತಾಲ್ಲೂಕು ಕಸಬಾ ಹೋಬಳಿಯ ಯಳವರಸಿ ತೋಟಗಾರಿಕೆ ಕ್ಷೇತ್ರ ಸರ್ವೆ ನಂ .14ರಲ್ಲಿ 5. 00 
ಎಕರೆ ಜಮೀನನ್ನು ಸಾಗರ ಪಟ್ಟಣದಲ್ಲಿ ಹೊಸದಾಗಿ ಪ್ರಾರಂಭಿಸಲಾಗಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ 

ನಿರ್ಮಾಣಕ್ಕಾಗಿ ಹಸ್ತಾಂತರಿಸಿರುವ ಆದೇಶವನ್ನು ಪರಿಷ್ಕರಿಸುವ ಬಗ್ಗೆ 
ಓದಲಾಗಿದೆ: 1) ತೋಟಗಾರಿಕೆ ನಿರ್ದೇಶಕರ ಪತ್ರ ಸಂಖ್ಯೆ : ED/ KSHDAIADH -2/05/2014 -15 / 726 ದಿನಾಂಕ:05 - 12- 2014 

2 ) ಸರ್ಕಾರದ ಆದೇಶ ಸಂ :ತೋಇ 261 ತೋಇವಿ 2014 ದಿ. 14 - 07 - 2014 


೫೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


ಭಾಗ ೧ 


ಸರ್ಕಾರದ ಆದೇಶ ಸಂಖ್ಯೆ:ತೋಣ 790 ತೋಇವಿ 2014 ಬೆಂಗಳೂರು, ದಿನಾಂಕ:27 - 02 - 2015 


ಪ್ರಸ್ತಾವನೆ : 


ಮೇಲೆ ಕ. ಸಂ :(1)ರಲ್ಲಿ ಓದಲಾದ ಪತ್ರದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲ್ಲೂಕು ಕಸಬಾ ಹೋಬಳಿಯ ಯಳವರಸಿ ತೋಟಗಾರಿಕೆ ಕ್ಷೇತ್ರದ 
ಸರ್ವೆ ನಂ .14ರಲ್ಲಿ ತ್ಯಾಗರ್ತಿ ರಸ್ತೆ ಮುಸ್ಲಿಂ ಶಾಲೆ ಹಿಂಭಾಗದಲ್ಲಿ ಅಭಿವೃದ್ಧಿಯಾಗದೆ ಇರುವ 5.00 ಎಕರೆ ಜಮೀನನ್ನು ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜು, ಸಾಗರ ಇವರಿಗೆ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಸರ್ಕಾರದ ಆದೇಶ ಸಂ :ತೋಇ 261 ತೋಇವಿ 2014 ದಿ.14 - 07 - 2014 ರಲ್ಲಿ 
ಹಸ್ತಾಂತರಿಸಲಾಗಿದೆ. ಆದರೆ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸಾಗರ ಇವರು ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿ ಹಾಗು 
ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಆದೇಶಿಸಲಾಗಿರುವ ಜಮೀನಿನ ಬದಲಾಗಿ ಬದಲಿ ಜಮೀನನ್ನು ಅಂದರೆ ಯಳವರಸಿ ತೋಟಗಾರಿಕೆ ಕ್ಷೇತ್ರದಲ್ಲಿ 
ದಕ್ಷಿಣಕ್ಕೆ ರಾಷ್ಟ್ರೀಯ ಹೆದ್ದಾರಿ 206ಕ್ಕೆ ಹೊಂದಿಕೊಂಡಿರುವ 5.00 ಎಕರೆ ಜಮೀನನ್ನು ನೀಡುವಂತೆ ಕೋರಿರುತ್ತಾರೆ. 

ಈ ಬಗ್ಗೆ ತೋಟಗಾರಿಕೆ ಉಪ ನಿರ್ದೇಶಕರು ( ಜಿಪಂ) ಶಿವಮೊಗ್ಗ ಇವರು ದಿ.24 - 09 - 2014ರಂದು ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ 
ವಿಧಾನ ಸಭೆ ಇವರೊಂದಿಗೆ ಚರ್ಚಿಸಲಾಗಿ ಈಗಾಗಲೇ ಹಸ್ತಾಂತರಿಸಿರುವ ಜಮೀನಿನ ಬದಲಾಗಿ ಈ ಹಿಂದೆ ಗುರುತಿಸಲಾದ ಸಾಗರ ಮುಖ್ಯ ರಸ್ತೆಗೆ 
ಹೊಂದಿಕೊಂಡಿರುವ ಕಛೇರಿ ಹಿಂಭಾಗದ 5.00 ಎಕರೆ ಜಮೀನನ್ನು ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ನೀಡಲು ಕಮ 
ವಹಿಸುವಂತೆ ಸೂಚಿಸಿರುವುದಾಗಿ ದಿ. 25 - 09- 2014ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ಧಿ ಏಜೆನ್ಸಿಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಬೇಕಾಗಿದ್ದು, 
ಏಕ ಕಡತ ಮುಖೇನ ಅನುಮೋದನೆ ಪಡೆದು ನಂತರ ವಿಷಯವನ್ನು ಮುಂದಿನ ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ದಿ ಏಜೆನ್ಸಿಯ ಕಾರ್ಯಕಾರಿ 
ಸಮಿತಿ ಸಭೆಯಲ್ಲಿ ಮಂಡಿಸಿ ಸ್ಥಿರೀಕರಣ ಆದೇಶ ಪಡೆಯಬಹುದಾದ್ದರಿಂದ ಕಡತ ಸಂ :ED/KSHDA/ ADH/2/05 /2014 - 15ರಲ್ಲಿ ಕರ್ನಾಟಕ ರಾಜ್ಯ 
ತೋಟಗಾರಿಕೆ ಅಭಿವೃದ್ಧಿ ಏಜೆನ್ಸಿಯ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಅಭಿವೃದ್ಧಿ ಆಯುಕ್ತರವರ 
ಅನುಮೋದನೆ ಪಡೆಯಲಾಗಿರುತ್ತದೆ. 

- ಆದ್ದರಿಂದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲ್ಲೂಕು ಕಸಬಾ ಹೋಬಳಿಯ ಯಳವರಸಿ ತೋ .ಕ್ಷೇ . ದ ಸರ್ವೆ ನಂ .14ರಲ್ಲಿ ಸಾಗರ ಮುಖ್ಯ ರಸ್ತೆಗೆ 
ಹೊಂದಿಕೊಂಡಿರುವ ಕಛೇರಿ ಹಿಂಭಾಗದ 5.00 ಎಕರೆ ಜಮೀನನ್ನು ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಕೆಲವು ಷರತ್ತು 
ಮತ್ತು ನಿಬಂಧನೆಗಳಿಗೊಳಪಟ್ಟು ಹಸ್ತಾಂತರಿಸಲು ಪರಿಷ್ಕತ ಆದೇಶ ಹೊರಡಿಸುವಂತೆ ತೋಟಗಾರಿಕೆ ನಿರ್ದೇಶಕರು ಕೋರಿರುತ್ತಾರೆ. 
ತೋಟಗಾರಿಕೆ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ:ತೋಇ 261 ತೋಇವಿ 2014 ದಿ.14 - 07 - 2014 ಅನ್ನು ಹಿಂಪಡೆದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲ್ಲೂಕು ಕಸಬಾ 
ಹೋಬಳಿಯ ಯಳವರಸಿ ತೋಟಗಾರಿಕೆ ಕ್ಷೇತ್ರದ ಸರ್ವೆ ನಂ .14ರಲ್ಲಿ ಸಾಗರ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಕಛೇರಿ ಹಿಂಭಾಗದ 5.00 ಎಕರೆ 
ಜಮೀನನ್ನು ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಹಸ್ತಾಂತರಿಸಲು 
ಆದೇಶಿಸಲಾಗಿದೆ. 
ಷರತ್ತು ಮತ್ತು ನಿಬಂಧನೆಗಗಳು: 

1) ಈ ಕ್ಷೇತ್ರದ ಜಮೀನಿನ ಮಾಲಿಕತ್ವ ತೋಟಗಾರಿಕೆ ಇಲಾಖೆಯ ಅಡಿಯಲ್ಲಿಯೇ ಮುಂದುವರೆಯುವುದು. 
2) ಸದರಿ 5.00 ಎಕರೆ ಜಮೀನನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಉಪಯೋಗಿಸುವುದು. ಇದಲ್ಲದೆ ಬೇರೆ 

ಇನ್ನಾವುದೇ ಚಟುವಟಿಕೆಗಳಿಗೆ ಉಪಯೋಗಿಸಬಾರದು. 
3) ಸದರಿ ಕ್ಷೇತ್ರಕ್ಕೆ ಹೊಂದಿಕೊಂಡಂತಿರುವ ಜಮೀನಿನಲ್ಲಿ ಇರುವ ಸಸ್ಯ ಸಂಪತ್ತು ಹಾಗು ಮೂಲಭೂತ ಸೌಕರ್ಯಗಳನ್ನು ಯಾವುದೇ 

ರೀತಿಯಲ್ಲಿ ಹಾನಿಗೊಳಿಸಬಾರದು. 
4) ಸದರಿ 5 ಎಕರೆ ಜಮೀನಿನಲ್ಲಿ ಇರುವ ಕೊಳವೆ ಬಾವಿ ಮತ್ತು ಪೈಪ್ ಲೈನ್ ಬದಲಿಗೆ, ಹೊಸ ಕೊಳವೆ ಬಾವಿ ಕೊರೆಸಿ, ಪೈಪ್ ಲೈನ್ 

ಅಳವಡಿಸಿ ಕೊಡುವುದು. 
5) ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಹಸ್ತಾಂತರಿಸಲು ಗುರುತಿಸಿರುವ 5.00 ಎಕರೆ ಭೂಮಿಯನ್ನು ನಕ್ಷೆಯಲ್ಲಿ ಗುರುತಿಸಿ ಸದರಿ ನಕ್ಷೆಗೆ 

ನಿರ್ದೇಶನಾಲಯದಿಂದ ಅನುಮೋದನೆ ಪಡೆದ ನಂತರ ಹಸ್ತಾಂತರಿಸುವುದು. 
6) ಈ ಬಗ್ಗೆ ಮುಂದಿನ ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ಧಿ ಏಜೆನ್ಸಿಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಂಡಿಸಿ ಸ್ಥಿರೀಕರಣ 
ಆದೇಶ ಪಡೆಯುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ವಿ. ರಾಮಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR, 192 
SC. 20 

ತೋಟಗಾರಿಕೆ ಇಲಾಖೆ, 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


೫೯೧ 


ತೋಟಗಾರಿಕೆ ಸಚಿವಾಲಯ 


ವಿಷಯ: ಹುಣಸೂರು ಪಟ್ಟಣದಲ್ಲಿ ಶ್ರೀ ಡಿ .ದೇವರಾಜು ಅರಸು ಭವನ ನಿರ್ಮಿಸಲು ತೋಟಗಾರಿಕೆ ಇಲಾಖೆಗೆ ಸೇರಿದ 2.00 ಎಕರೆ 

ಜಮೀನನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ನೀಡುವ ಬಗ್ಗೆ . 
ಓದಲಾಗಿದೆ: ತೋಟಗಾರಿಕೆ ನಿರ್ದೇಶಕರ ಪತ್ರ ಸಂಖ್ಯೆ :ಇಡಿ/ಕೆ.ಎಸ್.ಎಚ್. ಡಿ.ಎ :ಸತೋಅ2:07:2010 - 11 / 834, ದಿನಾಂಕ: 14. 01.2015 


ಸರ್ಕಾರದ ಆದೇಶ ಸಂಖ್ಯೆ : ತೋಣ 47 ತೋಇವಿ 2015 ಬೆಂಗಳೂರು ದಿನಾಂಕ : 20. 02 . 2015 


ಪ್ರಸ್ತಾವನೆ: 


ಮೇಲೆ ಓದಲಾದ ಪತ್ರದಲ್ಲಿ, ಮೈಸೂರು ಜಿಲ್ಲೆ, ಹುಣಸೂರು ಪಟ್ಟಣದಲ್ಲಿ ಶ್ರೀ ಡಿ .ದೇವರಾಜು ಅರಸು ಭವನ ನಿರ್ಮಾಣ ಮಾಡಲು ಮಾನ್ಯ 
ಮುಖ್ಯಮಂತ್ರಿಯವರು 2014 - 15ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಘೋಷಿಸಿದ್ದು, ಭವನ ನಿರ್ಮಾಣ ಮಾಡಲು ಹುಣಸೂರು ತಾಲ್ಲೂಕು ದೊಡ್ಡ 
ಹುಣಸೂರಿನ ಸರ್ವೆ ನಂ .94 /2ರಲ್ಲಿ 29 ಗುಂಟೆ, ಸರ್ವೆ ನಂ .94 /3ರಲ್ಲಿ 1 ಎಕರೆ 07 ಗುಂಟೆ ಮತ್ತು ಸರ್ವೆ ನಂ .97 /1ರಲ್ಲಿ 04 ಗುಂಟೆ ಒಟ್ಟು 2.00 ಎಕರೆ 
ತೋಟಗಾರಿಕೆ ಇಲಾಖೆಗೆ ಸೇರಿದ ಜಮೀನನ್ನು ಶ್ರೀ ಡಿ .ದೇವರಾಜು ಅರಸು ಭವನ ನಿರ್ಮಾಣ ಮಾಡಲು ತೋಟಗಾರಿಕೆ ಇಲಾಖೆಯಿಂದ ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆಗೆ ನೀಡುವ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ದಿ:07 - 01 - 2015ರ ಪ್ರಧಾನ ಕಾರ್ಯದರ್ಶಿಗಳು, ತೋಟಗಾರಿಕೆ ಇಲಾಖೆ 
ಇವರ ಅ. ಸ.ಪತ್ರದಲ್ಲಿ ಸೂಚಿಸಿದ ಹಿನ್ನೆಲೆಯಲ್ಲಿ ತೋಟಗಾರಿಕೆ ನಿರ್ದೇಶಕರು ಈ ಕೆಳಕಂಡ ಅಂಶಗಳನ್ನು ಅವಗಾಹನೆಗಾಗಿ ಸಲ್ಲಿಸಿರುತ್ತಾರೆ. 

ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದಲ್ಲಿರುವ ಹುಣಸೂರು ತೋಟಗಾರಿಕೆ ಕ್ಷೇತ್ರದ ಸರ್ವೆ ನಂ .94 /1, 94/2 , 94 /3, 
974, 98, 100 /2ಎ, 100/2ಬಿ ರಲ್ಲಿ ಒಟ್ಟು 18.19 ಎಕರೆ ಜಮೀನು ಇರುತ್ತದೆ. 
ಹುಣಸೂರು ತೋಟಗಾರಿಕೆ ಕ್ಷೇತ್ರದ ಮಧ್ಯ ಭಾಗದಲ್ಲಿ ಮೈಸೂರು ಮಂಗಳೂರು ರಾಜ್ಯ ಹೆದ್ದಾರಿಯು ಅಂದಾಜು 2 ಎಕರೆ 
ಪ್ರದೇಶದಲ್ಲಿ ಹಾದು ಹೋಗಿರುತ್ತದೆ ಹಾಗೂ ಉಳಿಕೆ 16. 19 ಎಕರೆ ಪ್ರದೇಶ ಮಾತ್ರ ಇಲಾಖೆಯ ಉಪಯೋಗದಲ್ಲಿರುತ್ತದೆ. 
ಸದರಿ 16 .19 ಎಕರೆ ಜಮೀನಿನಲ್ಲಿ ಮಾವು, ತೆಂಗು, ಸೀಬೆ, ಸಪೋಟ, ದಾಳಿಂಬೆ, ನೆಲ್ಲಿ, ನೇರಳೆ, ಸೀತಾಫಲ ಹಾಗೂ ಇತರೆ 
ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಾಗಿರುತ್ತದೆ ಹಾಗೂ ಉತ್ತಮ ಗುಣ ಮಟ್ಟದ ಕಸಿ/ ಸಸಿಗಳನ್ನು ಅಭಿವೃದ್ಧಿ ಪಡಿಸಿ ರೈತರಿಗೆ 
ಮಾರಾಟ ಮಾಡಲಾಗುತ್ತಿದೆ. 
ಹುಣಸೂರು ತೋಟಗಾರಿಕೆ ಕ್ಷೇತ್ರದಲ್ಲಿ ಶ್ರೀ ಡಿ.ದೇವರಾಜು ಅರಸು ಭವನ ನಿರ್ಮಾಣ ಮಾಡಲು 2 ಎಕರೆ ಜಮೀನನ್ನು 
ನೀಡುವ ಕುರಿತು ದಿ: 19 -12 - 2014 ರಂದು ಉಪವಿಭಾಗಾಧಿಕಾರಿಗಳು, ಕಂದಾಯ ಇಲಾಖೆ, ಹುಣಸೂರು ಉಪ 
ವಿಭಾಗರವರು ತೋಟಗಾರಿಕೆ ಉಪನಿರ್ದೇಶಕರು ( ಜಿಪಂ) ಮೈಸೂರು, ಹಿ . ಸ. ತೋ . ನಿ ( ಜಿಪಂ) ಹುಣಸೂರು, ಹಿ. ಸ. ತೋ . ನಿ 
( ಜಿಪಂ) ಮೈಸೂರು ಮತ್ತು ಹಿ. ಸ. ತೋ .ನಿ ( ರಾವ) ಮೈಸೂರು ರವರೊಂದಿಗೆ ಸ್ಥಳ ಪರಿಶೀಲನೆ ಮಾಡಿರುತ್ತಾರೆ. 
ಸದರಿ 2 ಎಕರೆ ಪ್ರದೇಶದಲ್ಲಿ 25 ವರ್ಷದ 3 ತೆಂಗು ಹಾಗೂ 10 ವರ್ಷದ 30 ಸಪೋಟ ಮರಗಳಿರುತ್ತವೆ. 
ಸದರಿ 2 ಎಕರೆ ಜಮೀನಿಗೆ ಪರ್ಯಾಯವಾಗಿ ಹುಣಸೂರು ನಗರದಲ್ಲಿ ಮತ್ತು ಧರ್ಮಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ 
ತೋಟಗಾರಿಕೆ ಕ್ಷೇತ್ರ ನಿರ್ಮಾಣ ಮಾಡಲು ಯೋಗ್ಯವಾದ ಜಾಗವನ್ನು ಪರ್ಯಾಯವಾಗಿ ನೀಡಲಾಗುವುದೆಂದು ಸ್ಥಳ 
ಪರಿಶೀಲನೆ ಸಮಯದಲ್ಲಿ ಉಪವಿಭಾಗಾಧಿ ಕಾರಿಗಳು, ಕಂದಾಯ ಇಲಾಖೆ, ಹುಣಸೂರು ಉಪ ವಿಭಾಗ, ಮೈಸೂರು ಜಿಲ್ಲೆ 
ರವರು ತಿಳಿಸಿರುವ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯಿಂದ ಯೋಗ್ಯವಾದ ಭೂಮಿಯನ್ನು ಪಡೆದು, ಹುಣಸೂರು 
ತೋಟಗಾರಿಕೆ ಕ್ಷೇತ್ರದಲ್ಲಿ 2 ಎಕರೆ ಜಮೀನನ್ನು ನೀಡುವ ಬಗ್ಗೆ ಪರಾಮರ್ಶಿಸಿ ತೀರ್ಮಾನಿಸಬಹುದಾಗಿರುತ್ತದೆ ಎಂದು 

ತಿಳಿಸಿರುತ್ತಾರೆ . 
ಮುಂದುವರೆದು, ಈ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಡಿ.ದೇವರಾಜು ಅರಸು ಭವನ ನಿರ್ಮಾಣ ಮಾಡಲು ಜಿಲ್ಲಾಡಳಿತ ಗುರುತಿಸಿರುವ ಹುಣಸೂರು 
ತೋಟಗಾರಿಕೆ ಕ್ಷೇತ್ರದ ಸರ್ವೆ ನಂ .94 /2ರಲ್ಲಿ 29 ಗುಂಟೆ, ಸರ್ವೆ ನಂ .94 /3ರಲ್ಲಿ 1 ಎಕರೆ 07 ಗುಂಟೆ ಮತ್ತು ಸರ್ವೆ ನಂ .97 /1ರಲ್ಲಿ 04 ಗುಂಟೆ ಒಟ್ಟು 2.00 
ಎಕರೆ ಜಮೀನಿಗೆ ಪರ್ಯಾಯವಾಗಿ ತೋಟಗಾರಿಕೆ ಕ್ಷೇತ್ರ ನಿರ್ಮಾಣ ಮಾಡಲು ಯೋಗ್ಯವಾದ ಜಾಗವನ್ನು ಹುಣಸೂರು ನಗರದಲ್ಲಿ ತೋಟಗಾರಿಕೆ 
ಇಲಾಖೆಗೆ ನೀಡುವ ಷರತ್ತಿಗೊಳಪಟ್ಟು, ಶ್ರೀ ಡಿ.ದೇವರಾಜು ಅರಸು ಭವನ ನಿರ್ಮಾಣ ಮಾಡಲು ಹುಣಸೂರು ತೋಟಗಾರಿಕೆ ಕ್ಷೇತ್ರದ ಮೇಲ್ಕಂಡ ಸರ್ವೆ 
ನಂಬರ್‌ಗಳಲ್ಲಿನ 2 ಎಕರೆ ಜಮೀನನ್ನು ನೀಡಬಹುದಾಗಿರುತ್ತದೆಂದು ತೋಟಗಾರಿಕೆ ನಿರ್ದೇಶಕರು ಅಭಿಪ್ರಾಯಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ 
ಶ್ರೀ ಡಿ.ದೇವರಾಜು ಅರಸು ಭವನ ನಿರ್ಮಾಣ ಮಾಡಲು ಮೈಸೂರು ಜಿಲ್ಲಾಡಳಿತ ಗುರುತಿಸಿರುವ ತೋಟಗಾರಿಕೆ ಇಲಾಖೆಗೆ ಸೇರಿದ 
ಹುಣಸೂರು ತೋಟಗಾರಿಕೆ ಕ್ಷೇತ್ರದ ಸರ್ವೆ ನಂ .94 /2ರಲ್ಲಿ 29 ಗುಂಟೆ, ಸರ್ವೆ ನಂ .94/3ರಲ್ಲಿ 1 ಎಕರೆ 07ಗುಂಟೆ ಮತ್ತು ಸರ್ವೆ ನಂ .97 /1ರಲ್ಲಿ 04 
ಗುಂಟೆ ಒಟ್ಟು 2.00 ಎಕರೆ ಜಮೀನನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹಸ್ತಾಂತರಿಸಲು 
ಆದೇಶಿಸಲಾಗಿದೆ. 


೫೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


ಭಾಗ ೧ 


ಷರತ್ತುಗಳು : 
1) ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ನೀಡುವ ಜಮೀನಿಗೆ ಪರ್ಯಾಯವಾಗಿ ತೋಟಗಾರಿಕೆ ಕ್ಷೇತ್ರ ನಿರ್ಮಾಣ ಮಾಡಲು 

ಯೋಗ್ಯವಾದ ಜಾಗವನ್ನು ಕಂದಾಯ ಇಲಾಖೆಯಿಂದ ಪಡೆಯಲು ಅಗತ್ಯ ಕ್ರಮ ತೆಗೆದುಕೊಳ್ಳುವುದು. 
2) ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯ ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ಧಿ ಏಜನ್ಸಿಯ ಕಾರ್ಯಕಾರಿ ಸಮಿತಿಯ 
ಮುಂದಿನ ಸಭೆಯಲ್ಲಿ ಈ ಬಗ್ಗೆ ಅನುಮೋದನೆಯನ್ನು ಪಡೆಯುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ತೋಟಗಾರಿಕೆ ಇಲಾಖೆ. 


PR 177 
Sc. 20 


ತೋಟಗಾರಿಕೆ ಸಚಿವಾಲಯ 


ವಿಷಯ : ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲ್ಲೂಕಿನ ಕ್ಯಾಬನೂರು ಗ್ರಾಮದ ಸರ್ವೆ ನಂ :37ರಲ್ಲಿ ಗಾಜಿನ ಮನೆ ನಿರ್ಮಾಣ 

ಹಾಗು ಸುತ್ತಮುತ್ತಲ ಪ್ರದೇಶದಲ್ಲಿ ಉದ್ಯಾನವನ ಅಭಿವೃದ್ಧಿಪಡಿಸಲು ಟ್ರಸ್ಟ್ ರಚಿಸುವ ಬಗ್ಗೆ . 
ಓದಲಾಗಿದೆ: ತೋಟಗಾರಿಕೆ ನಿರ್ದೇಶಕರ ಪತ್ರ ಸಂಖ್ಯೆ : ತೋಇ/ತೋಜಂನಿ/ಉತೋಪು/ ತಾಸ /73/2013 -14 ದಿನಾಂಕ: 

20 /27 - 01 - 2015 


ಸರ್ಕಾರದ ಆದೇಶ ಸಂಖ್ಯೆ : ತೋಇ 659 ತೋಇವಿ 2014 ಬೆಂಗಳೂರು ದಿನಾಂಕ: 19 .02.2015 


ಪ್ರಸ್ತಾವನೆ: 


ಮೇಲೆ ಓದಲಾದ ಪತ್ರದಲ್ಲಿ ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲ್ಲೂಕಿನ ಕ್ಯಾಬನೂರು ಗ್ರಾಮದ ಬಳಿಯಿರುವ ಕುಂದುವಾಡ ಕೆರೆಯ ಹತ್ತಿರ 
ಸರ್ವೆ ನಂ 37ರಲ್ಲಿ ಗಾಜಿನ ಮನೆ ಹಾಗೂ ಸುತ್ತಮುತ್ತ ಪ್ರದೇಶದಲ್ಲಿ ಹೊಸದಾಗಿ ಉದ್ಯಾನವನ ಅಭಿವೃದ್ಧಿಪಡಿಸಲು 6.10ಎಕರೆ ಜಮೀನನ್ನು ಜಿಲ್ಲಾಧಿಕಾರಿ 
ಹಾಗು ಜಿಲ್ಲಾ ದಂಡಾಧಿಕಾರಿ, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಾರ್ಯಾಲಯದ ಅಧಿಕೃತ ಜ್ಞಾಪನ ಪತ್ರ ಸಂ . ಎಲ್ ಎನ್‌ಡಿ/ಸಿಆರ್ /221/2014 -15 , 
ದಿನಾಂಕ: 7.11. 2014ರಲ್ಲಿ ಮಂಜೂರು ಮಾಡಿ ಆದೇಶ ಹೊರಡಿಸಲಾಗಿದೆ . ಸದರಿ ಪ್ರದೇಶವು ಉತ್ತಮ ಪ್ರವಾಸಿ ತಾಣವಾಗಿಸಲು ಯೋಗ್ಯವಾಗಿದ್ದು ಸದರಿ 
ಯೋಜನೆಯನ್ನು ಅನುಷ್ಟಾನಗೊಳಿಸುವ ಸಂಬಂಧವಾಗಿ 2013 -14 ಹಾಗೂ 2014 -15ನೇ ಸಾಲಿನಲ್ಲಿ ತೋಟಗಾರಿಕೆ ಉದ್ಯಾನವನಗಳು ಮತ್ತು ತೋಟಗಳು, 
ಎಸ್ -22 ಯೋಜನೆಯಡಿ ಒಟ್ಟು ರೂ .150.00 ಲಕ್ಷಗಳ ಕ್ರಿಯಾಯೋಜನೆಗೆ ಅನುಮೋದನೆ ದೊರೆತಿದ್ದು, ರೂ .125.00 ಲಕ್ಷಗಳು ಬಿಡುಗಡೆಯಾಗಿರುತ್ತದೆ. 

ಅ.ಸ.ಪತ್ರ ಸಂಖ್ಯೆ : ತೋಉನಿ/ ಸತೋನಿ/ ರಾವ/ ದಾ /117 / 4 - 15 , ದಿನಾಂಕ: 09.12.2014ರಲ್ಲಿ ಜಿಲ್ಲಾಧಿಕಾರಿಗಳು ಪ್ರಸ್ತಾಪಿಸಿರುವಂತೆ, ಗಾಜಿನ ಮನೆ 
ಮತ್ತು ಉದ್ಯಾನವನ ಅಭಿವೃದ್ಧಿ ಯೋಜನೆಯನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ರಚನೆಮಾಡಿ ವಿವಿಧ ಇಲಾಖೆಗಳ ಮತ್ತು ಸಂಘಸಂಸ್ಥೆಗಳ ಸಹಕಾರ 
ಮತ್ತು ಸಹಭಾಗಿತ್ವ ಪಡೆದು ಉತ್ತಮ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ, ಉಸ್ತುವಾರಿ ಹಾಗೂ ದೈನಂದಿನ ನಿರ್ವಹಣಾ ಕಾರ್ಯಕ್ರಮಗಳ 
ಅನುಷ್ಟಾನ ಇತ್ಯಾದಿಗಳನ್ನು ಕೈಗೊಳ್ಳಬಹುದಾಗಿರುತ್ತದೆ. ಆದುದರಿಂದ ಜಿಲ್ಲಾಧಿಕಾರಿಗಳು, ದಾವಣಗೆರೆ ರವರ ಅಧ್ಯಕ್ಷತೆಯಲ್ಲಿ ದಾವಣಗೆರೆ ತಾಲ್ಲೂಕಿನ 
ಶ್ಯಾಬನೂರು ಗ್ರಾಮದಲ್ಲಿ ಗಾಜಿನ ಮನೆ ನಿರ್ಮಾಣ ಮತ್ತು ಉದ್ಯಾನವನ ಅಭಿವೃದ್ದಿಗಾಗಿ ಟ್ರಸ್ಟನ್ನು ಈ ಕೆಳಕಂಡ ಧೈಯೋದ್ದೇಶಗಳೊಂದಿಗೆ ರಚಿಸಲು ಸೂಕ್ತ 
ಆದೇಶ ಹೊರಡಿಸುವಂತೆ ತೋಟಗಾರಿಕೆ ನಿರ್ದೇಶಕರು ಕೋರಿರುತ್ತಾರೆ. 


dal 


ಅ) ಟ್ರಸ್ಟ್‌ನ ಧೈಯೋದ್ದೇಶ ಮತ್ತು ನಿಯಮಗಳು : 
1. ಮಾನ್ಯ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ಇವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳನ್ನೊಳಗೊಂಡ ಟ್ರಸ್ಟ್ ಅನ್ನು 

ಸ್ಥಾಪಿಸುವುದು. 
2 . ಇನ್ನು ಮುಂದೆ ಈ ಟ್ರಸ್ಟ್‌ನ್ನು " ದಾವಣಗೆರೆ ತಾಲ್ಲೂಕು ಶ್ಯಾಬನೂರು ಗ್ರಾಮದ ಗಾಜಿನ ಮನೆ ಮತ್ತು ಉದ್ಯಾನವನ ಅಭಿವೃದ್ಧಿ ಟ್ರಸ್ಟ್ " 

ಎಂದು ತಿಳಿದುಕೊಳ್ಳತಕ್ಕದ್ದು. 
3. ಟ್ರಸ್ಟಿನ ಉದ್ದೇಶ ಗಾಜಿನ ಮನೆ ನಿರ್ಮಾಣ ಮತ್ತು ಉದ್ಯಾನವನ ಅಭಿವೃದ್ಧಿ ಪಡಿಸುವುದು. 
ಆ) ಟ್ರಸ್ಟ್‌ನ ಉದ್ದೇಶಗಳು : 
1. ದಾವಣಗೆರೆ ತಾಲ್ಲೂಕಿನ ಕುಂದುವಾಡ ಕೆರೆಯ ಹತ್ತಿರ ಕ್ಯಾಬನೂರು ಗ್ರಾಮದ ಸ.ನಂ .37 ರಲ್ಲಿ ಗಾಜಿನ ಮನೆ ನಿರ್ಮಿಸಿ, ಅದರ 

ಸುತ್ತಲಿನ ಪ್ರದೇಶವನ್ನು ಮರ ಉದ್ಯಾನವನ ( Tree Garden) ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವುದು. 
ಹಾಲಿ ಇರುವ ಕುಂದುವಾಡ ಕೆರೆಯ ಪಕ್ಕದಲ್ಲಿ ಗಾಜಿನ ಮನೆಯ ನಿರ್ಮಾಣದ ಜೊತೆಗೆ ಮರ ಉದ್ಯಾನವನವನ್ನು 
ಅಭಿವೃದ್ಧಿಪಡಿಸುವುದರ ಮೂಲಕ ಕೆರೆಯ ಸೌಂದರ್ಯವನ್ನು ಹೆಚ್ಚಿಸುವುದು . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೪ , ೨೦೧೫ 


೫೯೩ 


೫೯೩ 


3. ಕುಂದುವಾಡ ಕೆರೆಯ ಪ್ರದೇಶವನ್ನು ಉತ್ತಮ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದು . 
4. ಫಲ - ಪುಷ್ಪ ಪ್ರದರ್ಶನ ಹಾಗೂ ಮನೋರಂಜನೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದು. 
5. ಗಾಜಿನ ಮನೆ ನಿರ್ಮಾಣ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಅಭಿವೃದ್ದಿಗಾಗಿ ತೋಟಗಾರಿಕೆ ಇಲಾಖೆಯ ರಾಜ್ಯವಲಯ 

ಯೋಜನೆಯಲ್ಲಿ ಅಭಿವೃದ್ಧಿ ಹಾಗೂ ನಿರ್ವಹಣೆ ಮಾಡುವುದು. 
ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮತ್ತು ಇತರೆ ಸಂಘ - ಸಂಸ್ಥೆಗಳಿಂದ ಅನುದಾನ/ ವಂತಿಗೆ 
ಪಡೆಯುವುದು . 
ಟ್ರಸ್ಟ್‌ನ ಉಳಿತಾಯ ಬ್ಯಾಂಕ್ ಖಾತೆಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ತೋಟಗಾರಿಕೆ ಉಪ ನಿರ್ದೇಶಕರ ಹೆಸರಿನಲ್ಲಿ ಜಂಟಿಯಾಗಿ 

ತೆರೆದು ನಿರ್ವಹಿಸುವುದು. 
8. ಸದರಿ ಟ್ರಸ್ಸನ್ನು ಭಾರತ ಸರ್ಕಾರದ ಟ್ರಸ್ಟ್ ಆಕ್ಸ್‌ಗೆ ಹೊಂದಾಣಿಕೆ ಮಾಡುವುದು. 
9. ಟ್ರಸ್ಟ್ ಸರ್ಕಾರದ ಅನುದಾನ ಸಂಹಿತೆಯೊಳಗೆ ಸೇರ್ಪಡೆಗೊಳಿಸುವುದು 


10. ಗಾಜಿನ ಮನೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಅಭಿವೃದ್ಧಿಗೆ ಮೇಲ್ವಿಚಾರಣೆ ಹಾಗೂ ಅಭಿವೃದ್ಧಿ ನಂತರದ ನಿರ್ವಹಣೆಯನ್ನು ಟ್ರಸ್ಟ್ 

ಆಗಿಂದಾಗ್ಗೆ ಪರಿಶೀಲಿಸುವುದು ಮತ್ತು ದಿನನಿತ್ಯದ ಚಟುವಟಿಕೆಗಳ /ಕಾರ್ಯನಿರ್ವಹಣೆಯನ್ನು ಟ್ರಸ್ಟ್‌ನ ಪರವಾಗಿ ಹಿರಿಯ ಸಹಾಯಕ 

ತೋಟಗಾರಿಕೆ ನಿರ್ದೇಶಕರು ( ಜಿ. ಪಂ ) ದಾವಣಗೆರೆ ರವರು ನಿರ್ವಹಿಸುವುದು. 
11. ಅಭಿವೃದ್ಧಿ ಹಾಗೂ ನಿರ್ವಹಣೆಗೆ ಅಗತ್ಯವಿರುವ ಸಿಬ್ಬಂದಿ ಮತ್ತು ತಾಂತ್ರಿಕ ಸೇವೆಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ 

ನಿಯಮಾನುಸಾರ ಪಡೆಯುವುದು. 


ಹಣಕಾಸು: 


12. ದಿನನಿತ್ಯದ ಖರ್ಚಿನ ವಿವರಗಳನ್ನು ಹಾಗೂ ಅನುದಾನದ ಬಳಕೆಯನ್ನು ನಿಯಮಾನುಸಾರ ಟ್ರಸ್ಟ್‌ನ ಸೂಚನೆಯಂತೆ ಹಿರಿಯ 

ಸಹಾಯಕ ತೋಟಗಾರಿಕೆ ನಿರ್ದೇಶಕರು ( ಜಿಪಂ) ದಾವಣಗೆರೆ ರವರು ನಿರ್ವಹಿಸುವುದು. 
13. ಟ್ರಸ್ಟ್‌ನ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಪ್ರವೇಶ ಶುಲ್ಕ ಹಾಗೂ ಇತರೆ ಅಭಿವೃದ್ಧಿ ಶುಲ್ಕಗಳನ್ನು ವಿಧಿಸುವ 

ಅಧಿಕಾರ ಟ್ರಸ್ಟ್‌ಗೆ ಇರುತ್ತದೆ. 


14 . ಟ್ರಸ್ಟ್‌ನ ಹಣವನ್ನು ರಾಷ್ಟ್ರೀಕೃತ ಬ್ಯಾಂಕಿನ ಖಾತೆಯಲ್ಲಿಟ್ಟು ನಿರ್ವಹಿಸುವುದು . ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಸಹಿ ಪಡೆದು 

ಹಿರಿಯ ಸಹಾಯಕತೋಟಗಾರಿಕೆ ನಿರ್ದೇಶಕರು ( ಜಿಪಂ) ದಾವಣಗೆರೆ ರವರು ನಿರ್ವಹಿಸುವುದು. 
15. ಟ್ರಸ್ಟ್‌ನ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷ ಅಧಿಕೃತ ಲೆಕ್ಕ ಪರಿಶೋಧಕರಿಂದ ಆಡಿಟ್ ಮಾಡಿಸಬೇಕು. 
16. ಟ್ರಸ್ಟ್‌ನ ಕಾರ್ಯನಿರ್ವಹಣೆಗಾಗಿ ಪ್ರತಿ ವರ್ಷವೂ ಬಜೆಟ್ ಅನ್ನು ತಯಾರಿಸಿ , ಅನುಮೋದನೆ ಪಡೆಯುವುದು. 
17. ಟ್ರಸ್ಟ್‌ನ ಎಲ್ಲಾ ಚರ- ಸ್ಥಿರ ಆಸ್ತಿಗಳನ್ನು ನಿರ್ವಹಿಸುವ ಅಭಿವೃದ್ಧಿಪಡಿಸುವ ಹಾಗೂ ಅಗತ್ಯವೆಂದು ಕಂಡುಬಂದಲ್ಲಿ ಲೇಣಿ-ದೇಣಿಗಳನ್ನು 

ಕೈಗೊಳ್ಳುವ ಅಧಿಕಾರ ಟ್ರಸ್ಟ್‌ಗೆ ಇರುತ್ತದೆ . 
ಟ್ರಸ್ಟ್ ರಚನೆ: 


ಟ್ರಸ್ಟ್‌ನ ಕಾರ್ಯಚಟುವಟಿಕೆಗಳ ನಿರ್ವಹಣೆಗೆ ಅನುವಾಗುವಂತೆ ಈ ಕೆಳಕಂಡ ಹನ್ನೊಂದು ಜನ ಸದಸ್ಯರನ್ನೊಳಗೊಂಡ ಕಾರ್ಯಕಾರಿ ಸಮಿತಿಯನ್ನು 
ರಚಿಸಬಹುದಾಗಿದೆ, ವಿವರ ಈ ಕೆಳಗಿನಂತಿದೆ. 


1. ಜಿಲ್ಲಾಧಿಕಾರಿಗಳು, ದಾವಣಗೆರೆ 


2. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ದಾವಣಗೆರೆ 


- ಅಧ್ಯಕ್ಷರು 
- ಸದಸ್ಯರು 
ಸದಸ್ಯರು 
ಸದಸ್ಯರು 


3 . ಪೋಲಿಸ್ ಅಧೀಕ್ಷಕರು, ದಾವಣಗೆರೆ 


ಆಯುಕ್ತರು , ಮಹಾನಗರಪಾಲಿಕೆ, ದಾವಣಗೆರೆ 


5 . ಕಾರ್ಯಪಾಲಕ ಅಭಿಯಂತರರು,ಲೋಕೋಪಯೋಗಿ, 


- ಸದಸ್ಯರು 


ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ದಾವಣಗೆರೆ 
6. ತೋಟಗಾರಿಕೆ ಜಂಟಿ ನಿರ್ದೇಶಕರು, ಪಾರ್ಕ್ಸ್ & ಗಾರ್ಡನ್, 

ಲಾಲ್‌ಬಾಗ್ , ಬೆಂಗಳೂರು 


- ವಿಶೇಷ ಆಹ್ವಾನಿತರು. 


೫೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪ , ೨೦೧೫ 


ಭಾಗ ೧ 


7. ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಾವಣಗೆರೆ 


8 . 


ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ದಾವಣಗೆರೆ 


- ಸದಸ್ಯರು 
- ಸದಸ್ಯರು 
- ಸದಸ್ಯ ಕಾರ್ಯದರ್ಶಿ 

- ಸದಸ್ಯರು 


9 . 


ತೋಟಗಾರಿಕೆ ಉಪ ನಿರ್ದೇಶಕರು ( ಜಿಪಂ) ದಾವಣಗೆರೆ 


10. ಹಿರಿಯ ಸಹಾಯಕತೋಟಗಾರಿಕಾ ನಿರ್ದೇಶಕರು ( ಜಿಪಂ) ದಾವಣಗೆರೆ 
11 . ಸಹಾಯಕ ತೋಟಗಾರಿಕೆ ನಿರ್ದೇಶಕರು ( ರಾಜ್ಯ ವಲಯ ) ದಾವಣಗೆರೆ 

ಟ್ರಸ್ಟಿನ ಕಾರ್ಯನಿರ್ವಹಣೆ : 


- ಸದಸ್ಯರು. 


1. ಟ್ರಸ್ಟ್‌ನ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಉಪಸಮಿತಿಗಳನ್ನು ರಚಿಸಿಕೊಳ್ಳುವ ಅಧಿಕಾರ ಟ್ರಸ್ಟ್ ಹೊಂದಿರುತ್ತದೆ. 
2. ವರ್ಷದಲ್ಲಿ ಕನಿಷ್ಠ ನಾಲ್ಕು ಸಲ ಟ್ರಸ್ಟ್‌ನ ಸಭೆ ನಡೆಸುವುದು . 


3. ಅಗತ್ಯವೆಂದು ಕಂಡುಬಂದಾಗ, ಅಧ್ಯಕ್ಷರು ಟ್ರಸ್ಟ್‌ನ ಸಭೆಗೆ ತಜ್ಞರನ್ನು ವಿಶೇಷ ಪ್ರತಿನಿಧಿಯಾಗಿ ಕರೆಯುವ ಅಧಿಕಾರ ಹೊಂದಿರುತ್ತಾರೆ. 


4. ಸಭೆಯ ಕೋರಂಮೂರನೇ ಒಂದರಷ್ಟು ಆಗಿರಬೇಕು 
5. ಟ್ರಸ್ಟ್‌ನ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಸಿಬ್ಬಂದಿವರ್ಗವನ್ನು ನಿಯಮಾನುಸಾರ ಸೃಷ್ಟಿಸುವ, ರದ್ದುಗೊಳಿಸುವ, ನೇಮಕ ಮಾಡುವ, ಸೇವಾ 

ನಿಯಮಗಳನ್ನು ನಿಗಧಿಪಡಿಸುವ ಹಾಗೂ ನೌಕರ ವರ್ಗದ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳುವ ಅಧಿಕಾರವನ್ನು ಟ್ರಸ್ಟ್ ಹೊಂದಿರತಕ್ಕದ್ದು. 
6. ಟ್ರಸ್ಟ್‌ನ ಮೂಲ ಧೈಯೋದ್ದೇಶಗಳಿಗೆ ಭಂಗವಾಗದಂತೆ ಅಂಗ ರಚನೆ , ಕಾಲಕಾಲಕ್ಕೆ ಅಗತ್ಯವೆನಿಸುವ ತಿದ್ದುಪಡಿಸಿ ಮಾಡುವ ಉಪ ವಿಧಿಗಳನ್ನು 

ಸೇರ್ಪಡೆ ಮಾಡುವ ಅಧಿಕಾರವು ಟ್ರಸ್ಟ್‌ಗೆ ಇರತಕ್ಕದ್ದು . 
7. ಟ್ರಸ್ಟ್‌ನ ಧೈಯೋದ್ದೇಶಗಳಿಗೆ ವಿರುದ್ದವಾಗಿ ವರ್ತಿಸುವ, ಪ್ರಚಾರ ಮಾಡುವ ಟ್ರಸ್ಟಿಗಳನ್ನು ಈ ಟ್ರಸ್ಸಿನಿಂದ ಅಮಾನುತ್ತುಗೊಳಿಸುವ ಮತ್ತು 

ಅಂತಹವರ ಟ್ರಸ್ಟಿಶಿಪ್ ಅನ್ನು ರದ್ದುಗೊಳಿಸುವ ಅಧಿಕಾರ ಈ ಟ್ರಸ್ಟ್ಗೆ ಇರತಕ್ಕದ್ದು. 
8. ಈ ಮೂಲಕ ರಚಿಸಿದ ಈ ಟ್ರಸ್ಟಿನ ಪತ್ರದಲ್ಲಿ ಸ್ಪಷ್ಟವಾಗಿ ಉಪಬಂಧಿಸಿಲ್ಲದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾರತದ ಟ್ರಸ್ಟ್ ಅಧಿನಿಯಮದ 

ಉಪನಿಬಂಧಗಳನ್ನು ಅನ್ವಯಿಸಿ ಅನುಸರಿಸಬಹುದು. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಆದೇಶ 


ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆರವರ ಅಧ್ಯಕ್ಷತೆಯಲ್ಲಿ ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲ್ಲೂಕಿನ ಕ್ಯಾಬನೂರು ಗ್ರಾಮದ ಬಳಿಯಿರುವ 
ಕುಂದುವಾಡ ಕೆರೆಯ ಹತ್ತಿರ ಸರ್ವೆ ನಂ.37ರಲ್ಲಿ ಗಾಜಿನ ಮನೆ ನಿರ್ಮಾಣ ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಹೊಸದಾಗಿ ಉದ್ಯಾನವನ ಅಭಿವೃದ್ಧಿಗಾಗಿ 
ಧೈಯೋದ್ದೇಶಗಳು ಹಾಗು ಕಾರ್ಯ ವೈಖರಿಗಳೊಂದಿಗೆ ಈ ಕೆಳಕಂಡಂತೆ ಟ್ರಸ್ಟ್ ರಚಿಸಿ ಆದೇಶಿಸಲಾಗಿದೆ. 
1. ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 

- ಅಧ್ಯಕ್ಷರು 
2. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, 

- ಸದಸ್ಯರು 


ದಾವಣಗೆರೆ ಜಿಲ್ಲಾ ಪಂಚಾಯತ್, ದಾವಣಗೆರೆ . 


3. ಪೋಲಿಸ್ ಅಧೀಕ್ಷಕರು, ದಾವಣಗೆರೆ 


- ಸದಸ್ಯರು 


4 . ಆಯುಕ್ತರು , ಮಹಾನಗರಪಾಲಿಕೆ , ದಾವಣಗೆರೆ 


- ಸದಸ್ಯರು 


5 . ಕಾರ್ಯಪಾಲಕ ಅಭಿಯಂತರರು , ಲೋಕೋಪಯೋಗಿ, 


ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ , ದಾವಣಗೆರೆ 


- ಸದಸ್ಯರು 


6. ತೋಟಗಾರಿಕೆ ಜಂಟಿ ನಿರ್ದೇಶಕರು, ಪಾರ್ಕ್ಸ್ & ಗಾರ್ಡನ್, 

ಲಾಲ್‌ಬಾಗ್, ಬೆಂಗಳೂರು 


- ವಿಶೇಷ ಆಹ್ವಾನಿತರು. 


7 . ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಾವಣಗೆರೆ 


- ಸದಸ್ಯರು 


8. ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ದಾವಣಗೆರೆ 


- ಸದಸ್ಯರು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೪ , ೨೦೧೫ 


೫೯೫ 


9. ತೋಟಗಾರಿಕೆ ಉಪ ನಿರ್ದೇಶಕರು ( ಜಿಪಂ) ದಾವಣಗೆರೆ 

- ಸದಸ್ಯ ಕಾರ್ಯದರ್ಶಿ 
10. ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ( ಜಿಪಂ) ದಾವಣಗೆರೆ 

- ಸದಸ್ಯರು 
11. ಸಹಾಯಕ ತೋಟಗಾರಿಕೆ ನಿರ್ದೇಶಕರು ( ರಾಜ್ಯ ವಲಯ ) ದಾವಣಗೆರೆ 

- ಸದಸ್ಯರು. 
ಅ) ಟ್ರಸ್ಟ್‌ನಧೈಯೋದ್ದೇಶ ಮತ್ತು ನಿಯಮಗಳು: 

1. ಮಾನ್ಯ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಇವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳನ್ನೊಳಗೊಂಡ ಟ್ರಸ್ಟ್ ಅನ್ನು 

ಸ್ಥಾಪಿಸುವುದು. 
2. ಇನ್ನು ಮುಂದೆ ಈ ಟ್ರಸ್ಟ್‌ನ್ನು " ದಾವಣಗೆರೆ ತಾಲ್ಲೂಕು ಶ್ಯಾಬನೂರು ಗ್ರಾಮದ ಗಾಜಿನ ಮನೆ ಮತ್ತು ಉದ್ಯಾನವನ 

ಅಭಿವೃದ್ಧಿ ಟ್ರಸ್ಟ್ " ಎಂದು ತಿಳಿದುಕೊಳ್ಳತಕ್ಕದ್ದು. 

3. ಟ್ರಸ್ಟಿನ ಉದ್ದೇಶ ಗಾಜಿನ ಮನೆ ನಿರ್ಮಾಣ ಮತ್ತು ಉದ್ಯಾನವನ ಅಭಿವೃದ್ಧಿ ಪಡಿಸುವುದು. 
ಆ) ಟ್ರಸ್ಟ್‌ನ ಉದ್ದೇಶಗಳು: 
1. ದಾವಣಗೆರೆ ತಾಲ್ಲೂಕಿನ ಕುಂದುವಾಡ ಕೆರೆಯ ಹತ್ತಿರ ಕ್ಯಾಬನೂರು ಗ್ರಾಮದ ಸ. ನಂ .37 ರಲ್ಲಿ ಗಾಜಿನ ಮನೆ ನಿರ್ಮಿಸಿ, ಅದರ 

ಸುತ್ತಲಿನ ಪ್ರದೇಶವನ್ನು ಮರ ಉದ್ಯಾನವನ ( Tree Garden ) ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವುದು. 
ಹಾಲಿ ಇರುವ ಕುಂದುವಾಡ ಕೆರೆಯ ಪಕ್ಕದಲ್ಲಿ ಗಾಜಿನ ಮನೆಯ ನಿರ್ಮಾಣದ ಜೊತೆಗೆ ಮರ ಉದ್ಯಾನವನವನ್ನು 

ಅಭಿವೃದ್ಧಿಪಡಿಸುವುದರ ಮೂಲಕ ಕೆರೆಯ ಸೌಂದರ್ಯವನ್ನು ಹೆಚ್ಚಿಸುವುದು. 
3. ಕುಂದುವಾಡ ಕೆರೆಯ ಪ್ರದೇಶವನ್ನು ಉತ್ತಮ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದು. 
4. ಫಲ - ಪುಷ್ಪ ಪ್ರದರ್ಶನ ಹಾಗೂ ಮನೋರಂಜನೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದು . 
5. ಗಾಜಿನ ಮನೆ ನಿರ್ಮಾಣ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಅಭಿವೃದ್ಧಿಗಾಗಿ ತೋಟಗಾರಿಕೆ ಇಲಾಖೆಯ ರಾಜ್ಯವಲಯ 

ಯೋಜನೆಯಲ್ಲಿ ಅಭಿವೃದ್ಧಿ ಹಾಗೂ ನಿರ್ವಹಣೆ ಮಾಡುವುದು. 
6. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮತ್ತು ಇತರೆ ಸಂಘ - ಸಂಸ್ಥೆಗಳಿಂದ ಅನುದಾನ/ವಂತಿಗೆ 

ಪಡೆಯುವುದು. 
7. ಟ್ರಸ್ಟ್‌ನ ಉಳಿತಾಯ ಬ್ಯಾಂಕ್ ಖಾತೆಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ತೋಟಗಾರಿಕೆ ಉಪ ನಿರ್ದೇಶಕರ ಹೆಸರಿನಲ್ಲಿ ಜಂಟಿಯಾಗಿ 

ತೆರೆದು ನಿರ್ವಹಿಸುವುದು. 
8. ಸದರಿ ಟ್ರಸ್ಸನ್ನು ಭಾರತ ಸರ್ಕಾರದ ಟ್ರಸ್ಟ್ ಆಕ್ಸ್‌ಗೆ ಹೊಂದಾಣಿಕೆ ಮಾಡುವುದು. 
9. ಟ್ರಸ್ಟ್ ಸರ್ಕಾರದ ಅನುದಾನ ಸಂಹಿತೆಯೊಳಗೆ ಸೇರ್ಪಡೆಗೊಳಿಸುವುದು. 
10. ಗಾಜಿನ ಮನೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಅಭಿವೃದ್ಧಿಗೆ ಮೇಲ್ವಿಚಾರಣೆ ಹಾಗೂ ಅಭಿವೃದ್ಧಿ ನಂತರದ ನಿರ್ವಹಣೆಯನ್ನು ಟ್ರಸ್ಟ್ 

ಆಗಿಂದಾಗ್ಗೆ ಪರಿಶೀಲಿಸುವುದು ಮತ್ತು ದಿನನಿತ್ಯದ ಚಟುವಟಿಕೆಗಳ/ಕಾರ್ಯನಿರ್ವಹಣೆಯನ್ನು ಟ್ರಸ್ಟ್‌ನ ಪರವಾಗಿ ಹಿರಿಯ ಸಹಾಯಕ 
ತೋಟಗಾರಿಕೆ ನಿರ್ದೇಶಕರು ( ಜಿ. ಪಂ ) ದಾವಣಗೆರೆ ರವರು ನಿರ್ವಹಿಸುವುದು. 
11. ಅಭಿವೃದ್ಧಿ ಹಾಗೂ ನಿರ್ವಹಣೆಗೆ ಅಗತ್ಯವಿರುವ ಸಿಬ್ಬಂದಿ ಮತ್ತು ತಾಂತ್ರಿಕ ಸೇವೆಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ 

ನಿಯಮಾನುಸಾರ ಪಡೆಯುವುದು . 


R 


ಹಣಕಾಸು : 


12 . ದಿನನಿತ್ಯದ ಖರ್ಚಿನ ವಿವರಗಳನ್ನು ಹಾಗೂ ಅನುದಾನದ ಬಳಕೆಯನ್ನು ನಿಯಮಾನುಸಾರ ಟ್ರಸ್ಟ್‌ನ ಸೂಚನೆಯಂತೆ ಹಿರಿಯ 

ಸಹಾಯಕ ತೋಟಗಾರಿಕೆ ನಿರ್ದೇಶಕರು ( ಜಿಪಂ ) ದಾವಣಗೆರೆ ರವರು ನಿರ್ವಹಿಸುವುದು. 
13. ಟ್ರಸ್ಟ್‌ನ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಪ್ರವೇಶ ಶುಲ್ಕ ಹಾಗೂ ಇತರೆ ಅಭಿವೃದ್ಧಿ ಶುಲ್ಕಗಳನ್ನು ವಿಧಿಸುವ 

ಅಧಿಕಾರ ಟ್ರಸ್ಟ್‌ಗೆ ಇರುತ್ತದೆ. 


R.N.I. No. KARBIL/2001/ 47147 POSTAL REGN . No. RNP/KA/BGS/2202/2014 -16 
Licensed to post without prepayment WPP No . 297 
೫೯೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೪, ೨೦೧೫ 


ಭಾಗ ೧ 


ಆಡಿ 


14. ಟ್ರಸ್ಟ್‌ನ ಹಣವನ್ನು ರಾಷ್ಟ್ರೀಕೃತ ಬ್ಯಾಂಕಿನ ಖಾತೆಯಲ್ಲಿಟ್ಟು ನಿರ್ವಹಿಸುವುದು. ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಸಹಿ ಪಡೆದು 

ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ( ಜಿಪಂ) ದಾವಣಗೆರೆ ರವರು ನಿರ್ವಹಿಸುವುದು. 
15. ಟ್ರಸ್ಟ್‌ನ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷ ಅಧಿಕೃತ ಲೆಕ್ಕ ಪರಿಶೋಧಕರಿಂದ ಆಡಿಟ್ ಮಾಡಿಸಬೇಕು. 
16. ಟ್ರಸ್ಟ್‌ನ ಕಾರ್ಯನಿರ್ವಹಣೆಗಾಗಿ ಪ್ರತಿ ವರ್ಷವೂ ಬಜೆಟ್ ಅನ್ನು ತಯಾರಿಸಿ, ಅನುಮೋದನೆ ಪಡೆಯುವುದು. 
17. ಟ್ರಸ್ಟ್‌ನ ಎಲ್ಲಾ ಚರ -ಸ್ಥಿರ ಆಸ್ತಿಗಳನ್ನು ನಿರ್ವಹಿಸುವ ಅಭಿವೃದ್ಧಿಪಡಿಸುವ ಹಾಗೂ ಅಗತ್ಯವೆಂದು ಕಂಡುಬಂದಲ್ಲಿ ಲೇಣಿ-ದೇಣಿಗಳನ್ನು 

ಕೈಗೊಳ್ಳುವ ಅಧಿಕಾರ ಟ್ರಸ್ಟ್‌ಗೆ ಇರುತ್ತದೆ. 


ಟ್ರಸ್ಟಿನ ಕಾರ್ಯನಿರ್ವಹಣೆ: 


1. ಟ್ರಸ್ಟ್‌ನ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಉಪಸಮಿತಿಗಳನ್ನು ರಚಿಸಿಕೊಳ್ಳುವ ಅಧಿಕಾರ ಟ್ರಸ್ಟ್ ಹೊಂದಿರುತ್ತದೆ. 
2. ವರ್ಷದಲ್ಲಿ ಕನಿಷ್ಠ ನಾಲ್ಕು ಸಲ ಟ್ರಸ್ಟ್‌ನ ಸಭೆ ನಡೆಸುವುದು. 
3. ಅಗತ್ಯವೆಂದು ಕಂಡುಬಂದಾಗ, ಅಧ್ಯಕ್ಷರು ಟ್ರಸ್ಟ್‌ನ ಸಭೆಗೆ ತಜ್ಞರನ್ನು ವಿಶೇಷ ಪ್ರತಿನಿಧಿಯಾಗಿ ಕರೆಯುವ ಅಧಿಕಾರ ಹೊಂದಿರುತ್ತಾರೆ. 
4. ಸಭೆಯ ಕೋರಂಮೂರನೇ ಒಂದರಷ್ಟು ಆಗಿರಬೇಕು 
5. ಟ್ರಸ್ಟ್‌ನ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಸಿಬ್ಬಂದಿವರ್ಗವನ್ನು ನಿಯಮಾನುಸಾರ ಸೃಷ್ಟಿಸುವ, ರದ್ದುಗೊಳಿಸುವ, ನೇಮಕ ಮಾಡುವ, 

ಸೇವಾ ನಿಯಮಗಳನ್ನು ನಿಗಧಿಪಡಿಸುವ ಹಾಗೂ ನೌಕರ ವರ್ಗದ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳುವ ಅಧಿಕಾರವನ್ನು ಟ್ರಸ್ಟ್ 

ಹೊಂದಿರತಕ್ಕದ್ದು. 
6. ಟ್ರಸ್ಟ್‌ನ ಮೂಲ ಧೈಯೋದ್ದೇಶಗಳಿಗೆ ಭಂಗವಾಗದಂತೆ ಅಂಗ ರಚನೆ, ಕಾಲಕಾಲಕ್ಕೆ ಅಗತ್ಯವೆನಿಸುವ ತಿದ್ದುಪಡಿಸಿ ಮಾಡುವ ಉಪ 

ವಿಧಿಗಳನ್ನು ಸೇರ್ಪಡೆ ಮಾಡುವ ಅಧಿಕಾರವು ಟ್ರಸ್ಟ್‌ಗೆ ಇರತಕ್ಕದ್ದು. 
7. ಟ್ರಸ್ಟ್‌ನ ಧೈಯೋದ್ದೇಶಗಳಿಗೆ ವಿರುದ್ಧವಾಗಿ ವರ್ತಿಸುವ, ಪ್ರಚಾರ ಮಾಡುವ ಟ್ರಸ್ಟಿಗಳನ್ನು ಈ ಟ್ರಸ್ಸಿನಿಂದ ಅಮಾನತ್ತುಗೊಳಿಸುವ 

ಮತ್ತು ಅಂತಹವರ ಟ್ರಸ್ಟಿಶಿಪ್ ಅನ್ನು ರದ್ದುಗೊಳಿಸುವ ಅಧಿಕಾರ ಈ ಟ್ರಸ್ಟ್‌ಗೆ ಇರತಕ್ಕದ್ದು . 


8. ಈ ಮೂಲಕ ರಚಿಸಿದ ಈ ಟ್ರಸ್ಟಿನ ಪತ್ರದಲ್ಲಿ ಸ್ಪಷ್ಟವಾಗಿ ಉಪಬಂಧಿಸಿಲ್ಲದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾರತದ ಟ್ರಸ್ಟ್ 


ಅಧಿನಿಯಮದ ಉಪನಿಬಂಧಗಳನ್ನು ಅನ್ವಯಿಸಿ ಅನುಸರಿಸುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ . ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ತೋಟಗಾರಿಕೆ ಇಲಾಖೆ. 


PR. 179 
SC. 20 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


